ಯ್ಯಂಗಾರ್‌ 


ಳು 
ಬ 
ನ 
ಇ 
೨ 
13 
621 
ಗ 


ಮಲಾರ 


ಶ್ರೀನಿವಾಸ 


ಬೆಲೆ ೦ ೧೪-೦ 


ಬೆಲೆ ೧೦ ಆಣೆ 


ಆಕರ: 
https://archive.org/details/in.ernet.dli.2015.363337/page/n5/mode/2 
up 

ಓಸಿಆರ್‌ ಪರಿವರ್ತನೆ: ವಿಶು [ https://vVishwakoshaagaara.blogspot.com/] 


All rights reserved 


ಮುನ್ನುಡಿ 


ಈ ಗ್ರಂಥವು ಸಣ್ಣ ಕವಿತೆಗಳ ಒಂದು ಸಂಗ್ರಹ. ಇವು ಒಂದೊಂದೂ ಹದಿನಾಲ್ಕು 
ಪಾದಗಳ ಬೇರೆಬೇರೆ ಪದ್ಯ. ಇವುಗಳನ್ನು ಆಂಗ್ಲ ಸಾಹಿತ್ಯದ ಸೋನೆಟ್‌ ಎ೦ಬ ಪದ್ಯಗಳ ರೀತಿಯಲ್ಲಿ 
ಬರೆದಿದೆ. ಆಂಗ್ಲೇಯರ ಹೆಸರುಗಳನ್ನು ನಮ್ಮಲ್ಲಿಗೆ ತೆಗೆದುಕೊಳ್ಳುವಾಗ್ಯೆ ಸ್ಪಲ್ಪ ಹೆಚ್ಚು ಕಡಿಮೆ ಆ 
ಹೆಸರುಗಳ ಅಕ್ಷರಗಳನ್ನೇ ಇಟ್ಟುಕೊ೦ಡು ನಮ್ಮಲ್ಲಿ ನಾಮಕರಣಮಾಡುವವರು ಉಂಟು. ಇವರ 
ಕೈಯಲ್ಲಿ ಬಾಸ್ಕರ್‌ ವಿಲ್ಫ್‌ ಎನ್ನುವುದು ಭಾಸ್ಕರವಿಲಾಸ ಎಂದೂ, ಆನೀಬೆಸೆ೦ಟ್‌ ಎನ್ನುವುದು 
ಅನ್ನವಸ೦ತಿ ಎಂದೂ ಆಗುತ್ತವೆ. ಇಂಥವರು ಸೋನೆಟ್‌ ಎನ್ನುವುದನ್ನು ಸುನೀತ ಎಂದು 
ಕರೆಯುವರು. ಒಂದು ಚಮತ್ಕಾರ ರೀತಿಯಿಂದ ಇಂಥ ಹೆಸರೂ ಚೆನ್ನಾಗಿಯೇ ಇರುತ್ತದೆ. ನಾನು 
ಈ ಪದ್ಯಗಳಿಗೆ ಅಷ್ಟಷಟ್ಟದಿ ಎಂದು ಹೆಸರನ್ನಿಟ್ಟಿದೇನೆ. 

ಅಷ್ಟಷಟ್ಟಿದಿ ಎಂಬ ಈ ಹೆಸರು ಹದಿನಾಲ್ಕು ಸಾಲಿನ ಪದ್ಯ ಎನ್ನುವುದಲ್ಲದೆ ಪದ್ಯದ 
ಇನ್ನೊಂದು ಮುಖ್ಯ ಲಕ್ಷಣವನ್ನೂ ಸೂಚಿಸುತ್ತದೆ. ಈ ಪದ್ಯಗಳಲ್ಲೆಲ್ಲಾ ಸಾಮಾನ್ಯವಾಗಿ ಮೊದಲ 
ಎಂಟು ಪಾದಗಳು ಒಂದು ಗು೦ಪಾಗಿಯೂ ಕಡೆಯ ಆರು ಪಾದಗಳು ಒಂದು ಗುಂಪಾಗಿಯೂ 
ಕಾಣುತ್ತವೆ. ಆ ಎ೦ಟರಲ್ಲಿ ಒ೦ದು ವಿಷಯವು ವಿವರವಾಗುತ್ತದೆ; ಆ ಆರರಲ್ಲಿ ಆ ವಿಷಯದಿಂದ 
ಉದಿಸುವ ಭಾವ ಒಡೆದು ಕಾಣುತ್ತದೆ. ಮೊದಲ ಎಂಟರಲ್ಲಿ ಪ್ರಾಸದ ಕಟ್ಟು ಒಂದು ತೆರ; 
ಆಮೇಲಣ ಆರರ ಪ್ರಾಸದ ಕಟ್ಟು ಒ೦ದು ತೆರ ಇದರ ವಿವರವನ್ನೆಲ್ಲಾ ಇಲ್ಲಿ ಹೇಳುವುದು 
ಅನವಶ್ಯಕ. ಒಂದು ಸಮಯದ ಒಂದೇ ಒಂದು ಭಾವವು ಅದಕ್ಕೆ ಕಾರಣವಾದ 
ಸಂದರ್ಭದೊಂದಿಗೆ ಇಂಥ ಪದ್ಯದಲ್ಲಿ ಬಹು ಚೆನ್ನಾಗಿ ರೂಪುಗೊಳ್ಳುತ್ತದೆ. ನನಗೆ ಹಲವು 
ಸಂದರ್ಭಗಳಲ್ಲಿ ತೋರಿದ ಇಂಥ ಭಾವಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾನು ಈ ಪದ್ಯಗಳನ್ನು 
ಬರೆದಿದೇನೆ. ಈ ರೀತಿಯ ಕೆಲವು ಪದ್ಯಗಳನ್ನು ಈ ಮೊದಲು ನಮ್ಮ ಮಿತ್ರರಾದ ಕುಪ್ಪಳ್ಳಿ 
ಪುಟ್ಟಪ್ಪನವರೂ ಪುರೋಹಿತ ನರಸಿ೦ಹಾಚಾರ್ಯರೂ ಬರೆದಿದಾರೆ. ಇವುಗಳನ್ನು ನೋಡುವವರಿಗೆ 
ಈ ಜಾತಿಯ ಪದ್ಯ ಮಾಡುವ ಕೆಲಸ ಎಂಥದೆಂದು ಸ್ಪಷ್ಟವಾಗುವುದು. 

ಆ೦ಗ್ಲ ಸಾಹಿತ್ಯದ ಒ೦ದು ಜಾತಿಯ ಪದ್ಯದ ಬ೦ಧವನ್ನು ಅನುಸರಿಸಿದೆ ಎ೦ದ ಮಾತ್ರಕ್ಕೆ 
ಈ ಕವಿತೆ ನಮಗೆ ಬೇಡವೆಂದು ನಮ್ಮಜನ ಹೇಳಲಾರರೆಂದು ನನ್ನ ನಂಬಿಕೆ. ಹೀಗೆ ಹೇಳುವಂತೆ 
ತೋರುವ ಒಂದೆರಡು ಮಾತನ್ನು ಕೆಲವರು ಆಡುವುದನ್ನು ನಾನು ಬಲ್ಲೆನು. ಆದರೆ ಅವರು 


ಹೇಳುವುದು ನಿಜವಾಗಿ ಇದಲ್ಲವೆ೦ದು ನನಗೆ ಕಂಡಿದೆ. ಇನ್ನೊಬ್ಬರ ಹಂಗಿಲ್ಲದ ಕಾವ್ಯಬೇಕು, ನಮ್ಮ 
ಜೀವನವನ್ನು ಚಿತ್ರಿಸುವ ಕಾವ್ಯ ಬೇಕು, ಎಂಬುದೇ ಇಂಥವರ ಆಸೆ. ಎಲ್ಲ ವಿಧದಲ್ಲಿಯೂ 
ಸ್ವತಂತ್ರವಾದ ಜೀವನವನ್ನಪೇಕ್ಷಿಸುವ ಈ ಕಾಲದಲ್ಲಿ ಕಾವ್ಯವನ್ನು ಕುರಿತು ಇಂಥ ಆಸೆ ಇರುವುದು 
ಸಹಜ. ಇದು ಒಬ್ಬರಿಬ್ಬರ ಆಸೆಯಲ್ಲ; ಎಲ್ಲರ ಆಸೆ. ಇಂಥವರಿಗಾದರೂ ನಾನು ಈ ಧೈರ್ಯದ 
ಮಾತನ್ನು ಹೇಳುತ್ತೇನೆ. ಈ ಕಾವ್ಯದಲ್ಲಿ ಬಂದಿರುವ ಭಾವವೆಲ್ಲನಮ್ಮಬಾಳಿನಿ೦ದ ಬಂದಿರುವುವು, 
ನನ್ನಬಾಳಿನಲ್ಲಿಬೆಳೆದಿರುವುವು. ಇವು ನಮ್ಮನಾಡಿನವಲ್ಲದಿರಲು ಕಾರಣವೇ ಇಲ್ಲ. ಹೊಸದಾಗಿದೆ 
ಎಂಬ ಈ ಕವಿತೆಗಳ ಬ೦ಧವೂ ಕೂಡ ನಮ್ಮ ಭಾಷೆಯಲ್ಲಿ ತಾನಾಗಿ ಬರಬಹುದಾದ ಬ೦ಧ. 
ನಮ್ಮಲ್ಲಿ ವಾಡಿಕೆಯಿಲ್ಲದ್ದೆಂಬ ಭಾವನೆಯನ್ನು ಬಿಟ್ಟು ಯಾವ ಕವಿತೆಯನ್ನು ಓದುವುದಕ್ಕಾದರೂ 
ಆವಶ್ಯಕವಾದ ತಾಳ್ಮೆಯಿಂದ ಈ ಪದ್ಯಗಳನ್ನು ಓದಿದರೆ ಇವು ನಮ್ಮ ಭಾಷೆಯಲ್ಲಿ 
ಸಹಜವಾಗಿವೆಯೆನ್ನುವುದು ವ್ಯಕ್ತವಾಗುವುದು. 

ಇಂಥ ಸಂದರ್ಭಗಳಲ್ಲಿ ಕೆಲವರು ಮಾಡುವ ಟೀಕೆಗಳನ್ನೂ ಇವಕ್ಕೆ ನಾನು ಹೇಳುವ 
ಸಮಾಧಾನಗಳನ್ನೂ ಕುರಿತ ಹಲವು ಪದ್ಯಗಳು ಈ ಸಂಗ್ರಹದಲ್ಲಿ ಸೇರಿವೆ. ಈ ಪದ್ಯಗಳನ್ನು 
ಬರೆಯುವುದಕ್ಕೂ ಪ್ರಕಟಿಸುವುದಕ್ಕೂ ಹಿಂತೆಗೆದಿಲ್ಲವಾದರೂ ಅವುಗಳನ್ನು ಬರೆಯಬೇಕಾದ 
ಸಂದರ್ಭಗಳಲ್ಲಿ ನಾನು ಅಷ್ಟೇನೂ ಸುಖಪಡಲಿಲ್ಲ ಇನ್ನು ಒಂದೊಂದು ವೇಳೆ, ಗುಪ್ತವಾದ 
ಹೆಸರುಗಳಿಂದ ಕೆಲವರು ಸೋದರರೂ ಹಿರಿಯತನದ ರಕ್ಷೆಯಲ್ಲಿ ನಿಂತು ಎದುರಲ್ಲಿಯೇ 
ಕೆಲವರು ಹಿರಿಯರೂ ಮಾಡುವ ಟೀಕೆ ವ್ಯಕ್ತಿ ಪರವಾಗುತ್ತದೆ ಕಟುವಾಗುತ್ತದೆ. ಆಗ ಅದಕ್ಕೆ ಉತ್ತರ 
ಹೇಳುವುದು ಸಾಧ್ಯವೂ ಅಲ್ಲ ಚೆನ್ನವೂ ಅಲ್ಲ ಇದು ಸರಸ್ವತೀಪುರದ ಊರಬಾಗಿಲ 
ಅಸೂಯಾದೇವಿಗೆ ನಡೆಯಬೇಕಾದ ಆರಾಧನೆ. ನಮ್ಮಈಗಣ ಸ್ಥಿತಿಯಲ್ಲಿ ಇದೆಲ್ಲತಪ್ಪಿದ್ದಲ್ಲವೆ೦ದು 
ನಾನು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡಿದೇನೆ. ಸಾಹಿತ್ಯದ ಏಳ್ಗೆಯನ್ನು 
ಅಪೇಕ್ಷಿಸುವವರು ಇ೦ಥ ಟೀಕೆಗೆ ನಮ್ಮಲ್ಲಿ ಸ್ಥಳವಿಲ್ಲವೆ೦ದು ಸಾಧ್ಯವಾದಲ್ಲೆಲ್ಲ ವ್ಯಕ್ತಪಡಿಸಬೇಕು. 
ಸಾಹಿತ್ಯ ಸರಿಯಾಗಿ ಬೆಳೆಯಬೇಕಾದರೆ ವಿಮರ್ಶೆ ಅವಶ್ಯಕ. ಆದರೆ ವಿಮರ್ಶೆ ಹೆಸರಿಗೆ 
ವಿಮರ್ಶೆಯಾಗಿ ನಿಜದಲ್ಲಿ ಅವಹೇಳನವೂ ಮರೆಯ ಅಥವಾ ಎದುರಿನ ಇರಿತವೂ ಆಗಬಾರದು. 

ಈ ಗ್ರಂಥದ ಪದ್ಯಗಳನ್ನು ಓದುವಾಗ್ಯೆ ಆಯಾಸ೦ದರ್ಭಗಳನ್ನು ಅಲ್ಲಿಯ 
ಮಾತುಗಳಿಂದ ಊಹಿಸಿಕೊಳ್ಳಬೇಕು. ತಿರುಪತಿಯ ಬೆಟ್ಟದ ಮೇಲೆ ಆಕಾಶಗಂಗೆಯಲ್ಲಿ 
ಮಾರ್ವಾಡಿಯೊಬ್ಬನು ತನ್ನ ಹೆಂಡತಿಯನ್ನು ಹೊಡೆದನು; ಎಲ್ಲಿಯೋ ಒಂದು ಹರಿಕಥೆ 


ನಡೆಯಿತು; ಒ೦ದೂರಿನಲ್ಲಿ ದೇವಾಲಯದ ಮೇಲೆ ಒ೦ದು ಮೇಕೆ ಮಲಗಿತ್ತು; ನಾನು ಒ೦ದು 
ಸ೦ಜೆ ಅನಂತಪುರದ ಕೆರೆಯ ಕಟ್ಟೆಯ ಮೇಲೆ ನಿಂತಿದ್ದನು; ಇನ್ನೊಂದು ಸಂಜಿ ಆ ಊರ 
ಬಯಲಲ್ಲಿ ನಿಂತಿದ್ದೆನು; ಇನ್ನೊಂದು ಸಂದರ್ಭದಲ್ಲಿ ದಕ್ಷಿಣೇಶ್ಚರದ ದೇವಾಲಯದಲ್ಲಿದ್ದೆನು; 
ಮತ್ತೊಂದರಲ್ಲಿ ಶ್ರೀ ವಿವೇಕಾನಂದರ ಕೋಣೆಯನ್ನು ನೋಡಿದೆನು. ಹೀಗೆ ಒಂದೊಂದು ಪದ್ಯ 
ಒಂದೊಂದು ಸಂದರ್ಭದಿಂದ ಬಂದದ್ದು ಆಯಾ ಸಂದರ್ಭದ ಒಂದೆರಡು ಹೆಸರೂ ಅಲ್ಲಲ್ಲಿ 
ಬಂದಿವೆ. ಲಕ್ಕಸ೦ದ್ರದ ದಾರಿ ಬೆಂಗಳೂರಿನ ರಾಜೋಪವನದ ಪೂರ್ವಕ್ಕೆ ಇದೆ. ಅನಂತಪುರದ 
ಕೆರೆಯನ್ನು ಕಟ್ಟಿಸಿದವನು ಬುಕ್ಕರಾಯ. ಮುಸಿಲಮ್ಮನೆನ್ನುವಾಕೆ ಆ ಕೆರೆ ಒಂದುಸಲ 
ಒಡೆಯುವಹಾಗಿದ್ದ ಸಮಯದಲ್ಲಿ ತಾನು ಬಲಿಯಾಗಿ ಕೆರೆಯನ್ನು ಉಳಿಸಿದಳಂತೆ. ಪದ್ಯವನ್ನು 
ಓದುವಲ್ಲಿ ಇಂಥ ವಿವರ ತಿಳಿದಿದ್ದರೆ ಒಳ್ಳೆಯದೇ; ತಿಳಿಯದೆ ಇದ್ದರೂ ಪದ್ಯದ ಅರ್ಥವಾಗುವುದಕ್ಕೆ 
ತೊಡಕಿಲ್ಲವೆ೦ದು ನಂಬಿದ್ದೇನೆ. 

ಚಿತ್ರಗುಪ್ತ ಮುಂತಾದವರ ಮಾತೆತ್ತಿದ ಮಾತ್ರಕ್ಕೆ ನಮ್ಮ ಜನ ಇದುವರೆಗೆ ನನಗೆ 
ತೋರಿರುವ ಆದರವನ್ನುನಾನು ಮರೆತಿದೇನೆ ಎಂದು ಯಾರೂ ಎಣಿಸಲಾಗದು. ಕೆಟ್ಟ ಮಾತನ್ನು 
ಹೇಳುವವರು ಕೆಲವರಿದ್ದರೆ ಒಳ್ಳೆಯದನ್ನು ಹೇಳುವವರೂ ಕೆಲವರು ಇದಾರೆ. ಒಳ್ಳೆಯ 
ಮಾತನ್ನಾಡುವವರಲ್ಲಗ್ರಂಥಕರ್ತನಿಗೆ ಬೇಕಾದವರಾದ್ದರಿ೦ದ ಅವನ ಕೃತಿಗಳನ್ನುಮೆಚ್ಚುವವರಲ್ಪ. 
ಅವರಲ್ಲನೇಕರು ಅವನ ಕೃತಿಗಳನ್ನು ಒಪ್ಪಿ ಅವನನ್ನು ತಮಗೆ ಬೇಕಾದವನೆ೦ದರು. ಈ ಮಾತು 
ನಮ್ಮ ಹೊಸ ಸಾಹಿತ್ಯಕ್ಕೆಲ್ಲ ಅನ್ವಯಿಸುತ್ತದೆ. ಕವಿಯ ಸ್ಥಿತಿ ಹಿಂದೆಯೂ ಹೀಗೆಯೇ ಇತ್ತೆಂದು 
ತೋರುತ್ತದೆ. ಅವಹೇಳನಕಾರರು ಇಲ್ಲದಿದ್ದರೆ ಕುಕವಿನಿ೦ದೆ ಹಿಂದೆ ನಮ್ಮ ಸಾಹಿತ್ಯದಲ್ಲಿ ಒಂದು 
ಪದ್ಧತಿಯಾಗಬೇಕಾಗಿರಲಿಲ್ಲ.. ಕಾವ್ಯ ಬೇಕೆನ್ನುವವರಿಲ್ಲದಿದ್ದರೆ ಯಾರೂ ಕವಿತೆಯನ್ನು 
ಬರೆಯುತ್ತಿರಲಿಲ್ಲ 
ಬೆಂಗಳೂರು ಶ್ರೀಮುಖ ಸ೦|| ಶ್ರೀನಿವಾಸ 


ಫಾಲ್ಗುಣ ಶುದ್ದಪಂಚಮೀ 


ಮಲಾರ 


ಅಷ್ಟಷಟ್ಟಿದಿಗಳ ಮಲಾರವೊ೦ದನು ತಂದು 
ಇಂದು ನಿನಗರ್ಪಿಸಿರುವೆನು ನನ್ನ ತಾಯ್ದುಡಿಯೆ. 
ಗುಣದಿ೦ದ ಬೆಲೆಯಿ೦ದ ಈ ಕೃತಿಗೆ ನೂರ್ಮಡಿಯ 
ಹಿರಿಮೆ ಕಾಣುವ ಕೃತಿಯ ರಚಿಸಿ ಹಾಡುತ ಬ೦ದು 
ನಿನ್ನಮಕ್ಕುಳು ನಿನ್ನನಲಿಸಿ ನಲಿದರು ಅ೦ದು, 
ಇಂದು ನಲಿಸುತ ನಲಿಯುತಿಹರು, ಬಹಕಾಲದಲಿ 
ಭಾವ ಊಹೆಗಳ ರಸ ರಾಗಗಳ ಮೇಳದಲಿ 

ರಚಿಸಿ ತರುವರು ಮತ್ತೆ ನಿನ್ನ ಸೇವಿಸಲೆಂದು. 
ನಿನ್ನದೇಗುಲದ ನಿತ್ಯೋತ್ಸವದ ಮಧ್ಯದಲಿ 
ಉಳಿದವರು ತಹ ಬೆಲೆಯ ತೊಡವುಗಳ ಜೊತೆಗಾನು 
ಮಂಗಲದ್ರವ್ಯವೊಂದಿದ ತಂದು ನಿಂದಿಹೆನು; 

ಬೆಲೆ ಕಡಿಮೆಯೆಂದೆ೦ಬ ಕುಂದಿದಕೆ ಹೊದ್ದದಲೆ; 
ಬಳೆಯೆಂಬುದಿರಬೇಕು, ಭಕ್ತಿಯಲಿ ತ೦ದಿಹನು, 
ಎ೦ದು ಕರುಣೆಯ ತೋರಿ ಇದನು ಒಪ್ಪುವೆ ನೀನು. 


ಹೊಸದೆ೦ಬ ಮಾತಿಗೆ 


ಹದಿನಾಲ್ಕು ಸಾಲಿನಲಿ ಬರೆದ ಪದ್ಯನೋಡಿ 

ಇದು ಕನ್ನಡದ ಕವಿತೆಯಲ್ಲೆಂಬರಿರಬಹುದು. 
ಆದೊಡೀದಿನ ನಾನು ನಿನ್ನಡಿಗೆ ತರುತಿಹುದು 
ಸಾಲುಗಳ ಕಟ್ಟುಗಳನಲ್ವ ಕವನದ ಜಾಡು 

ಸಾಲ ಸಂಖ್ಯೆಯೊಳಿಹುದೆ? ಈ ಜನತೆ ಈ ನಾಡು 
ನನ್ನೆದೆಯೊಳಿಟ್ಟು ಬೆಳೆಸಿದ ಹಲವು ಭಾವವನು 
ಚಿತ್ರಿಸುತ, ನನ್ನುಸಿರಿನಾ೦ತರ್ಯ ಜೀವವನು 
ಬಸಿಯುತಿದೆ ನುಡಿಗಳಲಿ, ನಾನು ಹಾಡುವ ಹಾಡು. 
ನೀ ಬಲ್ಲೆಯೌ ನನ್ನ ಬಾಳ್ವೆ ನಿನ್ನದು ಎಂದು. 

ಕನಸು ಎಚ್ಚರಗಳಲಿ ಎನ್ನಮನದಲಿ ನಿನ್ನ 
ಸಾನ್ನಿಧ್ಯವನು ಕೊಟ್ಟು ಇದ ನುಡಿವ ಕಾರ್ಯಕ 

ನೀನೆ ದೂಡಿದೆ ಎನ್ನ ಆಕಾರ ತೋರಿಕೆ 
ಹೊಸತಾದೊಡೇನು? ಇದರಲಿ ಯಾವುದಿದೆ ಚಂದ 
ಅದು ನೀನು ಎನ್ನೊಳೂದಿದ ಉಸಿರ ಬಾವನ್ನ. 


ತಾಯಿ ಮಕ್ಕಳು 


ಆ೦ಗ್ಲಭಾಷೆಯ ಕಲಿತು ಕನ್ನಡದಿ ಕೃತಿಗೈವ 
ಸಾಹಸಿಯ ನೋಡೆಂದು ನಕ್ಕುರೆನ್ನನು ಹಲರು. 
ಅವರ ಮಾತೇನು ತಾಯಿ, ಕನ್ನಡದ ದೇವಿ, 
ನಾನೆ ಅರಿಯದೆ ಹೋದೆನೆನ್ನಂಥ ನಿರ್ಬಲರು 
ನಿನ್ನಡಿಗಳಲ ಸೇವೆ ಸಲಿಸಬಹುದೆ೦ಬುದನು. 
ನೀನಾದರೋ, ಮಾತೆ, ನನ್ನನೂ ನನ್ನಂಥ 
ಹಸುಳೆಗಳನೂ ಬನ್ನಿರೆ೦ದೆ. ಏನಿದು ಹದನು 
ಎಂದು ನಾವೈತ೦ದು ಕವಿತೆ ಏನು ಎಂತು 
ಎಂದು ಬಹು ಯೋಚಿಸದೆ ನೀನಾಡಿಸಿದ ರೀತಿ 
ಆಡಿದೆವು ಹಾಡಿದೆವು. ಅಚ್ಚರಿಯನೇನೆಂಬೆ! 
ನಡೆ ಬಾರದವರ ಕುಣಿತವ ನೋಡಿ ನೀನಲಿದೆ; 
ನುಡಿಬಾರದ೦ಥ ಹಸುಳೆಗಳ ತೊದಲಿನ ಮಾತ 
ಮೆಚ್ಚಿದೆ. ಅರಿವೆನೇ ಇದೆ ಸಾಜವಲೆ. ಅಂಬೆ, 
ಕ೦ದಗಳ ಜಲ್ಬದಲೆ ಸ೦ತೋಷವನು ತಳೆದೆ. 


ಅಪಹಾಸ್ಕಕಾರನನ್ನು ಕುರಿತು 


ಆಹ ಕವಿತೆಯೆ ಆಹ ಕವಿಯೆ ಎನ್ನುತ ಕೇಕೆ 
ಹಾಕಿ ನಕ್ಕೂನಕ್ಕುನಿನ್ನನಗೆ ಕಣ್ಣೀರ 
ಹಾಸ್ಯಕೂಪದಲಿ ನೀನೇ ನಲಿವ ರಸವೀರ, 
ನಿನಗೇನು ಕನ್ನಡದಿ ಕವಿತೆ ಎ೦ಬುದು ಬೇಕೆ? 
ಒಬ್ಬರೊಬ್ಬರ ನಾವು ನಗುತ ನಿಂದೊಡೆ ಸಾಕೆ? 
ಬಲ್ಲತನದುಬ್ಬಟೆಯ ನಿನ್ನ ಈ ನಗುಸಾರ 
ಕುಡಿವರಿಯಲೆಳಸುತಿಹ ಕಾವ್ಯವಲ್ಲಿಯ ಬೇರ 
ಕೊಯ್ಯುತಿರುವುದ ನೀನು ಕಾಣದಿಹೆ. ನಾನೇಕೆ 
ನಿನಗೆ ಹೇಳಲಿ? ಇಂದಿನೀ ನಿನ್ನ ಹುಚ್ಚರಿಯೆ, 
'ಕವಿತೆ ಬೆಳೆಯುವುದು ಈ ತೆರನ ನಗೆಯಿ೦ದಲ್ಲ 
ನಾ ಕವಿಗೆ ಸೋದರನೆ ದಾಯಾದ ಮತ್ತರಿಯೆ 
ನಾ ನಡೆಯುತಿಹ ರೀತಿ ಅವಿವೇಚನೆಯ ಎಲ್ಲೆ 
ನನ್ನ ಕಣ್ಣಿಗೆ ಕವಿತೆ ಕಾಣದಿಹುದಚ್ಚರಿಯೆ' 
ಎಂದು ನೀನೇ ತಿಳಿವೆ, ಹೋಗು, ಮೂಢರಮಲ್ಲ. 


ಅವನೊಡನೆ ಸಮಾಧಾನ 


ಕಠಿನವಾಯಿತು ಮಾತು; ಎನ್ನ ಮನ್ನಿಸು ಅಣ್ಣ 
ನಾಡುನುಡಿಗಳಿಗಾಗಿ ದುಡಿಯಬೇಕಾದವನು, 
ಬಲ್ಲಹಿರಿಯನು ನೀನು, ದುಡಿವವರ ಮೋದವನು 
ಭಂಗಮಾಡುತ ನಿಂತು ಆಡಬಾರದ ಸಣ್ಣ 
ಪಣ್ಣಮಾತುಗಳನಾಡುವುದ ನೋಡುತ ನನ್ನ 
ಆಂತರ್ಯ ಕಡಗಿ ನುಡಿ ಕ್ರೂರವಾಯಿತು ನೋಡ. 
ಇಂತು ಹೇಳಿದೆನೆ೦ದು ನೀನು ಕೋಪಿಸಬೇಡ. 
ನಮ್ಮೆಲ್ಲರನು ಪಡೆದ ನಾಡ ಬದುಕನು ಚೆನ್ನ 
ಮಾಡುವರೆ ನಾವೆಲ್ಲಸೇರಿ ನಡೆಸುವ ಕೆಲಸ 
ನೂರಿಹುದು. ಬಾ, ಜೊತೆಗೆ ನಿಲ್ಲು; ನಮ್ಮಿಂದಾದ 
ಇನಿತನಿತು ಸೇವೆಯನು ಬಿಡದೆ ಮಾಡುವ ನಾವು. 
ಎಲ್ಲಮಕ್ಕಳು ಇಂತು ತಮ್ಮಗೆಯ್ದವ ಸಲಿಸೆ, 
ಬಾಳ್ವೆಯ ವಸಂತೋತ್ಸವದೊಳಂದು ಹಿಂದಾದ 
ನಮ್ಮತಾಯ್ದಾಡು ಮುಂದಾಗುವುದ ನೋಡೇವು. 


ಹಿರಿಯ ಕವಿಗಳ ಪೀಠ 


ಆ ಕುಮಾರವ್ಯಾಸನೂ ಕಾಳಿದಾಸನೂ 
ಕಡಿಮೆಯಾದರೆ, ನಿಮಗೆ ಬೇಡವೇ, ಎಂದೆನ್ನ 
ಹಳಿದು ಕೇಳುತಲಿರುವೆ. ಕೇಳಬಹುದೇ ಅಣ್ಣ? 
ನಾನೆಂದು ಬೇಡಿದೆನು ಅವರ ಉಚ್ಚಾಸನ? 

ಅದ ಬಿಡು: ನೀನು ಹೊಗಳುವ ಕಾಳಿದಾಸನೂ 
ಆ ಕುಮಾರವ್ಯಾಸನೂ ನೋಡು ನಮ್ಮವರು. 
ಅವರು ಬರೆಯುತಲಿರ್ದ ಕಾಲದಲಿ ನಿಮ್ಮವರು, 
ನೀನಿಂದು ಆಗಿಹೋಯಿತು ಸರ್ವನಾಶನ 
ಎ೦ದು ಕೂಗುವ ತೆರದೆ, ಅವರ ಕೃತಿಯನು ಹಳಿದು 
ಕೂಗಿದರು ಕಾಣೆಯಾ? ನಿಂದಕರ ಹೆಸರೇನು 
ಸ೦ಶೋಧ ಮಾಡಿ ನೀನದನು ನಿಲ್ಲಿಸು ಹೋಗು. 
ಕಾಳಿದಾಸ ಕುಮಾರವ್ಯಾಸರಾದ್ಯಸ್ಥಾನ 

ನಮ್ಮಿಂದ ಕೆಡದು. ನಮ್ಮಲಿ ಕಾವ್ಯಲತೆ ತಳೆದ 
ಸುಮವನವರಡಿಯೊಳಿಡುತಿಹೆವಾವು ತಲೆಬಾಗಿ. 


ಕವನದ ಗುಟ್ಟು 


ಪ್ರಾಸ ಗಣ ಯತಿಗಳನು ಎದೆಗೆಡದೆ ಪೇರಿಸಲು 
ಬಣ್ಣಬಣ್ಣದ ಮಾತ ಸರಿಯಾಗಿ ಸೇರಿಸಲು 
ಕವಿತೆಯಾಗುವುದೆಂದು ನಿಜದಿ ನೆನೆದಿರ ಏನು? 
ಕಾಗದದ ಹೂವಿನಲಿ ದೊರೆಯಬಹುದೇ ಜೇನು? 
ಆಕಾರವಿರೆ ಉಸಿರು ಬೇಡೆಂದೆ ನಂಬಿದಿರೊ? 
ಬಲ್ಲವರೆ, ಕಬ್ಬಾಗಬಹುದೆಂತು ಚೆಂಬಿದಿರು? 

ನರಿಗೆ ಬಣ್ಣವ ಹಚ್ಚೆ ಹುಲಿಯೆ೦ಬ ನುಣ್ಣದುರು 
ಎಷ್ಟು ದಿನ ಸೊಗಸುವುದು? ಸಾಕು ಬಿಡಿ ಅಣ್ಣದಿರು. 
ಒಳಗು ಹೊರಗಿನ ಬಾಳಿನಾಳವನು ನೆರೆ ನೋಡಿ, 
ನೋವು ನಗೆಯೊಳಗೀಸಿ, ಚೆಲುವು ವಕ್ರತೆ ಮೀರಿ, 
ಅಂತರದ ಬೆ೦ತರನ ಮೊಗಗಂಡು ಧೃತಿಗೆಟ್ಟು 
ಮರೆಯ ದೈವವ ತಿಳಿದು ಪದತಳದಿ ಕೆಡೆದಾಡಿ, 
ಅನುಭವವ ನುಡಿಯಿರಿ. ಪ್ರಾಸ ಗಣ ಯತಿ ಸೇರಿ 
ಕಾವ್ಯವಾಗುವುದು ನುಡಿ. ಇದು ಕವನದೊಳಗುಟ್ಟು. 


ಕವಿ ಶಾಲಿವಾಹನ 


ಕಾವ್ಯವಾಗುವುದು ಬೊಮ್ಮನು ನಿಮ್ಮಕವಿಯಾಗು 
ಹೋಗೆಂದು ಕಳುಹಿರಲು; ಅಲ್ಲದಿರೆ ಆಗದು. 

ಒರ್ವನಿಗೆ ಕಾವ್ಯಾಸ್ತ್ರ ಬ೦ದು ನಿಲ್ಬುದು ಬಾಗಿ 

ಏನಪ್ಪಣೆ ಎ೦ದು; ಒರ್ವನಿಗೆ ಬಾಗದು. 

ಕವಿತೆಯಲಿ ಎಲ್ಲೆಡೆಯು ಕಾ೦ಬೊ೦ದು ಸೋಗಿದು. 
ಶಾಲಿವಾಹನನ೦ದು ಮಣ್ಣಿನಲಿ ಮಾಡಿಟ್ಟಿ 

ಗೊಂಬೆ ಪಡೆ ನಡೆಯೆನಲು ನಡೆದುವಲೆ ಹೇಗದು? 
ಅಂತೆ ಕವಿಯಾದವನು ನಾಲ್ಕು ಮಾತನು ಕಟ್ಟಿ 
ನುಡಿಯೆನಲು ನುಡಿವವವು, ಹಾಡೆನಲು ಹಾಡುವುವು, 
ಜನದ ಮನವನು ಹೊಕ್ಕು ನಲಿಸೆನಲು ನಲಿಸುವುವು; 
ನೋಯಿಸೆನೆ ನೋಯಿವುವು, ಹೇಳಿದುದ ಮಾಡುವುವು. 
ನುಡಿ ಕವಿತೆಯಾಗುವುದು ಕಲಿಯೆ ಬಹ ಹೊರ ಯುಕುತಿ 
ಅಲ್ಲವದು. ಕವಿ ತನ್ನಎದೆಗಿಳಿದ ಅನುಭವವ 

ಮುತ್ತಾಗಿ ಮಾಳ್ಬಗುಣವುಳ್ಳೊಂದು ಬರಿ ಶುಕುತಿ. 


ಆಸೆಯಿರುವವನು ಹಾಡಬೇಕು 


ನನ್ನನುಡಿ ಕವಿತೆಯಾಗುವುದೊ ಆಗದೊ ಎಂದು 
ತಿಳಿಯದಿಹ ನಾನು ಕೃತಿಗೆಯ್ದುಬಹ ಫಲವೇನು? 
ಯಾವ ಸುಕೃತಿಯ ಜಿಹ್ನೆಯಲಿ ಕಾವ್ಯಸುರಧೇನು 
ನೆಲಸಿ ಅಮೃತವ ಸೂಸಲೊಪ್ಪಿಹುದೊ ಅವನಿಂದ 
ತಾಯ್ದುಡಿಗೆ ಪೆರ್ಮೆ ಬರುವುದು, ಜನಳೆ ಆನಂದ 
ದೊರೆಯುವುದು, ಇನ್ನುಬರೆಯುವ ಕ್ಲೇಶ ನನಗೇಕೆ? 
ಎಂದು ನುಡಿವೆಯ ಅಣ್ಣ? ಅತಿನೈಚ್ಯವಿದು ಸಾಕು. 
ಇತ್ತಬಾ, ಕೇಳು, ತಿಳಿದವರ ನುಡಿ ಬೇರೊ೦ದ. 
ಕಾವ್ಯನುಡಿಯುವ ಶಕ್ತಿ ಹುಟ್ಟುಗುಣವೆಂತಂತೆ 
ಆವೇಶವೂ ಅಹುದು. ಯಾವ ವೇಳೆಗೆ ಯಾರ 
ಬಾ ನನ್ನಕ೦ದ ಬಾ ಬೆಳೆ ಎಂದು ಹರಸುತ 
ತನ್ನವಾಣಿಗೆ ವೀಣೆಮಾಡುವಳೊ ಸರಸತಿ, 
ಹೇಳಲಾಗದು. ಹಾಡಲಾಸೆಯಿರೆ ಮನಸಾರ 
ಹಾಡು. ನೀನಾಗಬಹುದವಳ ವೀಣೆಯ ತಂತಿ. 


ಅತಿಯಾಸೆಯ ಗಿಡ 


ಅಡಿಮುಡಿಗಳಿಲ್ಲವೋ ಎನ್ನ ಆಸೆಯ ಗಿಡಕೆ! 

ನಾಡು ನುಡಿಗಳ ಹೆಸರ ಮೇಲೆತ್ತಿ ನಭ ಮುಟ್ಟಿ 
ಅವರ ಪೂಜೆಗೆ ಅಲ್ಲಿಗುಡಿ ಗೋಪುರವ ಕಟ್ಟಿ 
ಜಗವನಚ್ಚರಿಗೊಳಿಸಿ ಸ್ಥಪತಿ ಎಂದೆಲೆ ಅಡಕೆ 
ಕೊಳಬೇಕು ಎಂದು ಬಯಕೆ. ನನ್ನಮೆಯ್ತಡಿಕೆ 
ನಿಲ್ಲಬಲ್ಲುದೆ ನನ್ನ ಜೀವ ತನ್ನಿಷ್ಟವನು 
ಸಾಧಿಸುವವರೆಗೆ? ಅದ ಸಾಧಿಸುವ ಕಷ್ಟವನು 
ತಡೆಯಬಲ್ಲುದೆ ಚೇತನ? ಮನದ ಬುಡುಬುಡಿಕೆ 
ಜಯವಾಗಲೆಂದು ನುಡಿಯುವುದು. ಇದು ಅದರ ಗುಣ. 
ಸುಖವೀವ ಸುಳ್ಳು ತೋರಿಕೆಯೊಳದಳೇನಿದಿರೆ? 
ಕನಸ ಕಲ್ಪದ್ರುಮದ ಹೊನ್ನಹೂ ಆರು ಮಣ. 
ಹೊರಲಾರೆನೆ೦ದು ಉಬ್ಬಸಬೇಡ ಎಲೆ ಚದುರ. 
ನಿದ್ದೆತಿಳಿ; ನೀನಲ್ಲಸೋದರದ ತರುಣ ಗಣ, 
ನೋಡು, ಬಯಕೆಯನೆಲ್ಲಮುಂದೆ ಸಲಿಸುವ ಹದಿರ. 


ಎನ್ನಾಸೆ ಅತಿಯಾಯಿತೆಂದು ಬೇಸರಪಟ್ಟು 
ನಾನೆನ್ನನಿಂತೊಮ್ಮೆ ಹಳಿದುಕೊಂಬೆನು. ನೋಡೆ 

ಎನ್ನಾಸೆ ಎನ್ನದಲ್ಲ ನಮ್ಮಈ ನಾಡ 

ಆಸೆಯೇ ತುಂಬಿ ಹಿಗ್ಗಿಸಿದೆ ಎನ್ನೆದೆಕಟ್ಟ. 

ತನದು ಶುಭವನು ತಾನು ಸಾಧಿಸಲು ಹೊರವಟ್ಟ 
ನಾಡು, ಮಕ್ಕಳ ಮನದಿ ತನ್ನಾಸೆಯನು ಬಿತ್ತಿ 

ಕ೦ದಗಳೆ ಸೋತೆನೆಂದೆನಬೇಡಿ, ತಲೆಯೆತ್ತಿ 

ನೆಲೆ ಕುರಿತು ಕಂಗೆಡದೆ ಪಂಥವನು ಅಳವಟ್ಟು 
ನಡೆಯಿರಿ, ಎನುತಿಹುದು. ಒ೦ದು ಜೀವಳೆ ಹೆಚ್ಚು 
ಎ೦ದಮಾತ್ರಶಕೆ ಆಸೆ ನಾಡಬಾಳ್ವೆಗೆ ಹಿರಿದೆ? 

ಒಂದು ಮೆಯ್‌ ಮನ ಉಸಿರು ಸಲೆದುಡಿದು ತಾಸೋತು 
ಭಾರವನು ಬಿಡುವೆನೆನೆ ಅದಕೆ ಕೈಯನು ಆತು 
ಹಿಡಿಯುವುವು ನೂರುಸಿರು ಎದೆ ಮನಸು ಮುಂಬರಿದು. 
ಯುಗಗಳಿಗೆ ಸರಿ ಹಿರಿದು ನಾಡ ಬದುಕಿನ ಅಚ್ಚು. 


ಕವಿತೆಯ ಜೇನು 


ಜೇನುಕುರುಬರ ಹೈದ ಹೇಳಿದನು ನಮಗೊಮ್ಮೆ 
ಕಾಡಿನಲಿ ನಡೆವ೦ದು. 'ಅಕೊ ಅಲ್ಲಿನೋಡಿ; 
ತುದಿಬೆಟ್ಟಿದಾಕಲ್ಲುಆ ಒ೦ಟಿ ಕೋಡು; 

ಅಲ್ಲಿ ಕಟ್ಟುವ ಜೇನುಗೂಡು, ಅಮ್ಮಮ್ಮ 

ಅದರ ಗಾತರ ಅದರ ರುಚಿ ಹೇಳಲಮ್ಮೆ; 

ಅದು ಏನೊ ವರುಷವೂ ಕಟ್ಟುವುವು ಅಲ್ಲೆ 
ಇನ್ನೆಲ್ಲ ಕಲ್ಲಲ್ಲ ಅದು ಮಾತ್ರ ಕಲ್ಪೆ 

ಉಳಿದ ಕಲ್ಗಳನೆಲ್ಲವಾಡನೇ ಬೊಮ್ಮ'- 

ಕುರುಬ ಹೈದನ ಮಾತಿನಲಿ ತೋರಿತೊಳಹೊಳೆದು 
ಅರ್ಥವೆನಗಿದು. ಒಳ್ಳೆ ಕವಿಯಾಗಬೇಕು 
ಎ೦ದಾಶಿಸುವನು ಆ ಕೋಡಿನ೦ದದಿ ತಾನು 
ನೆರಳುಳಿದು ಕಷ್ಟಸುಖಗಳ ರಾಶಿಯನು ತುಳಿದು 
ನಿಲಲಿ ಬಾಳಿನಮೇಲೆ ಧೀರನೇಕಾಕಿ; 
ಆಗವನಿಗೆರಗುವುದು ಎಂಥ ಕವಿತೆಯ ಜೇನು! 


ಕನ್ನಡದ ಕಾವ್ಯವನ್ನು ಕುರಿತು 


ನಿನ್ನ ಅಜ್ಞಾತವಾಸದ ಕಾಲ ಇಂದೀಗ 
ಮುಗಿಯುತಿದೆ ಕರ್ಣಾಟಕಾವ್ಯ ಪಾರ್ಥ. ಅ೦ದು, 
ರಾಜಪದವನು ಕಳೆದುಕೊ೦ಡು ಧರ್ಮದ ಹಿಂದೆ 
ಕಾನನವ ಸಾರ್ದು ಬಹುವತ್ತರಗಳನು ನೀಗಿ, 
ಇತ್ತೀಚೆ ವನವಾಸದವಧಿ ಮುಗಿದಿರಲಾಗಿ, 
ರಮಣೀಯವಲ್ಲದಿಹ ರಮಣಿಯಾಕೃತಿಯಿಂದ 
ನಿನ್ನಕಿರಿಯರ ಸೇರಿ ಅವರೂಳಿಗದಿ ನಿಂದು 
ದಿನವನಿದುವರೆಗೆ ನೂಕಿದೆ ಬೃಹನ್ನಳೆಯಾಗಿ. 
ಸಾಕಿನ್ನು ಈ ಅವಸ್ಥೆ ಜನತೆಯನು ನೋಡು; 

ನೂರು ಕೇಡಿಗೆ ಬ೦ದಿಯಾಗಿಹುದು. ಅದ ಪೊರೆಯೆ 
ತವಕಿಸುವರುತ್ತರಕುಮಾರರಾಗಿಹರಯಿಸೆ. 

ಬಾ ನಿನ್ನ ಅರೆವೆಣ್ಣವೇಷವನು ಬೀಸಾಡು; 

ತೊಡು ಪೂರ್ವದಾಯುಧವ,; ಕೆಟ್ಟ, ಬಾಳನು ಅರೆಯು; 
ಧರ್ಮವನು ರಾಜನೆಂದೆನಿಸು; ಲೋಕವ ಜಯಿಸು. 


ಕನ್ನಡ ನಾಡಿನ ಸ್ಥಿತಿಯನ್ನು ನೆನೆದು 


ಹರಿದು ತು೦ಡಾಗಿಹುದು ಇ೦ದು ಕನ್ನಡ ನಾಡು; 
ಅಣ್ಣತಮ್ಮದಿರು ತಾವಣ್ಣ ತಮ್ಮದಿರೆಂದು 
ತಿಳಿಯಲಾರರು ನಡೆಯಲಾರರು; ಬಾ ಬಂಧು 
ಎಂದು ಕರೆಯಲು, ಸ್ವಾಮಿ ನನ್ನೂರು ಧಾರ್ವಾಡ 
ನನ್ನೂರು ಮೈಸೂರು ನನ್ನೂರು ಎರಕಾಡು 
ಮರ್ಯಾದೆಯಿಂದ ಕರೆಯಿರಿ ನನ್ನ ಎನ್ನುವರು. 
ಕನ್ನಡದ ನಾಡಜನವೆಲ್ಲವೂ ನನ್ನವರು, 

ಬಡಗ ತೆಂಕಣ ಮೂಡ ಕೊಡಗ ತೌಳವ ತೋಡ 
ಇನ್ನೆಲ್ಲ ಕನ್ನಡಿಗರೆನ್ನವರು ಎನ್ನುಸಿರು, 

ನಾವೆಲ್ಲ ಒಂದು ಮನೆಯವರಣ್ಣತಮ್ಮದಿರು, 
ನಮ್ಮೆಲ್ಲರನು ಪಡೆದುದೊಂದೆ ನಾಡಿನ ಬಸಿರು, 
ಎಂದು ನಾವರಿದೆವೇ ನಮಗೆ ಇನ್ನಾರೆದುರು? 
ಹಾ ನನ್ನಸೋದರರೆ ಬನ್ನಿ ಒಂದಾಗಿ; 
ಜಯವಧುವ ನಿಮ್ಮತೋಳಿನೊಳಿಟ್ಟು ತೂಗಿ. 


ಗು೦ಪುಗಳ ಹಮ್ಮನ್ನುನೆನೆದು 


ಇನಿಸು ಹಿರಿದನು ಮಾಡಿ ಮನವ ಅಣ್ಣಾತಮ್ಮ. 
ವೈಷ್ಣವ ಶ್ರೀಮೈಷ್ಣವ ಸ್ಮಾರ್ತ ಕೈವರ್ತ 
ಸೋಮಯಾಜಿಗಳಾವು, ನಾವು ಆರಾವರ್ತಿ 
ಮೇಲಿಂದ ಬಂದವರು, ಬಲಿಜ ಒಕ್ಕಲು ಕಮ್ಮಿ 
ಎಂದು ಅಗಲಿರಬೇಡಿರಿ. ಗುಂಪುಗಳ ಹಮ್ಮು 
ಮೆಳೆಯಾಗಿ ಬೆಳೆದು, ನಾಡಲಿ ಪೂರ್ವದಲಿ ಜನತೆ 
ಒಂದೆಂಬ ಭಾವನೆಯ ಹೂಬಳ್ಳಿ ಅನಿತಿನಿತು 
ತಲೆಯೆತ್ತದಂತೆ ಮಾಡಿದುವು. ಈಗಳು ನಮ್ಮ 
ನಾಡು ನುಡಿ ಜನತೆ ಸಂಸ್ಕೃತಿ ಉಳಿಯಬೇಕೆಂದು 
ನಮಗಾಸೆಯಿರೆ, ನಾವು ಈ ಬೇದ ಭಾವಗಳ 
ಹೊದರ ತಪ್ಪಿಸಿಕೊಂಡು ಬೈಲಕಡೆ ಬರಬೇಕು. 

ನಾ ಬೇರೆ ತಾ ಬೇರೆ ಎಂದ ನುಡಿ ಸಾಕೆಂದು 

ನಾಡ ಹೆಸರನೆ ಹೇಳಬೇಕೆಲ್ಲ ಜೀವಗಳು. 
ದೇಶವನು ಬದುಕಿಸುವುದೀ ಅಮ್ಯತರಸಸೇಕ. 


ಯಾವುದೋ ಹರಿಕಥೆಯನ್ನುನೆನೆದು 


ಹರಿಕಥೆಗೆ ಒ೦ದ ಗತಿ ನರಕಥೆಗೆ ಬರಬೇಡ. 
ಇಂದು ಹರಿಯನು ಕೀರ್ತಿಸುವಳೊಬ್ಬಬೆಲೆವೆಣ್ಣು 
ಚೆಲುವೆ ಕತೆ ಹೇಳುವೊಡೆ ಭಾಗವತನೇಕಿನ್ನು? 
ಹೊನ್ನ ಸರಿಗೆಯ ಸೀರೆ, ವಜ್ರದೋಲೆಯ ಜೋಡಿ, 
ಕೈಗೆ ಸಭೆಗಳು ಕೊಟ್ಟಿ ಕಲ್ಲು ಕೆತ್ತಿದ ತೋಡ,- 
ನೋಡುವರು ಸೋದರರು ಹರಿಕಥಾ ಮೂರುತಿಯ; 
ಸರ್ವಭಾಷಾ ಪ್ರವೀಣಾಭಿನವ ಭಾರತಿಯ; 
ನೋಡ ನೋಡುತ ಇವರ ಮನಗಳೆಂತಹ ಗಾಢ 
ಭಾವದಲಿ ಸಿಲುಕುವುವೊ ಬ್ರಹ್ಮದೇವನೆ ಬಲ್ಲ. 
ಅಣ್ಣದಿರೆ ಹರಿಯ ಕತೆಯೇನು ಹಾಡಿನ ಕಾಡೆ? 
ಸೂಳೆ ಕುಣಿತವೆ? ಚೆಲುವೆಯನು ಒಳ್ಳೆಯವರೆಲ್ಲ 
ನೋಡಬಹುದೆಂಬ ಕೂಟವೆ? ಬೀದಿ ನಾಯೊಂದ 
ಕಪಿಗೆ ವಾಹನಮಳ್ಳ ಹಸುಳೆಗಳ ನಗೆ ಪಾಡೆ? 
ಹರಿಯ ಹೆಸರನು ಇಂತು ಕೆಡಿಸಬೇಡಿರಿ ತಂದೆ. 


ಆ ಕಥೆ ಮಾಡಿದ ಸೋದರಿಯನ್ನು ಕುರಿತು 


ಸೋದರರ ಕುರಿತು ಏನನೊ ಹೇಳುವವಸರದಿ 
ನಿನ್ನಲಘುವಾಗಿ ನುಡಿದೆನು ತಾಯೆ ಮನ್ನಿಸು. 

ಜನ ಕೇಳುವುದನು ನೀಮಾಡುತಿಹೆ. ನಿನ್ನಸು 

ಎಷ್ಟು ಸಂಕೋಚಪಡುವುದೊ ಒಡಲ ಸವಿಯರಿತ 
ಜನತೆಯಿಂದ್ರನ ಸಾವಿರದ ಕಣ್ಣುಎವೆ ತೆರೆದು 
ನಿನ್ನಕಡೆ ದೃಷ್ಟಿ ಎಸೆವ೦ದು. ಇಲ್ಲವೆ ಇ೦ತು 

ಹಲವು ಸಲಹಿರಯ ಸಭೆಗಳ ಎದುರಿನಲಿ ನಿಂತು 
ಇದನು ನೀ ಲೆಕ್ಕಿಸದೆ ಇಹೆಯೊ ಹೇವವ ಮರೆತು. 
ನಿನಗೆ ಕುಂದಿಲ್ಲವಿದರಿಂದ. ಯಾವುದು ಧರ್ಮ 
ಎಂದು ಕಲಿಸಿಹರೊ ಅದ ನೀನು ಗೆಯ್ವುದು ಸಾಜ. 
ಹರಿಯ ಕಥೆಯನು ನುಡಿವುದದರೊಳೆಷ್ಟೋ ಮೇಲು. 
ಎನಿತು ಇರುವುದೊ ಎ೦ತು ಸವೆಸಬೇಕೋ ಕರ್ಮ, 
ಅದ ನೀನು ಸವೆಸುತಿಹೆ. ಆದರೀ ದುಷ್ಕಾಲ 

ತೀರಿ ಧರ್ಮವ ಹಿಡಿವುದೆ೦ದು ನಮ್ಮ ಸಮಾಜ? 


ಆಕಾಶಗ೦ಗೆಯಲ್ಲಿನಡೆದ ಒಂದು ಸ೦ಗತಿಯನ್ನುನೆನೆದು 


ನೂರು ಯೋಜನ ಯಾತ್ರೆ ಬ೦ದು ಮಲೆಗಳನೇರಿ, 
ಆಕಾಶಗ೦ಗೆಯಲಿ ಮಿ೦ದು ನಿರ್ಮಲನಾಗಿ, 
ಆಚಮನಮಾಡಿ, ಸತಿಯನು ಹೊಡೆದನೀಯೋಗಿ 
ಯೋಧಪುರದೆನ್ನ ಸೋದರ. ತಂಗಿ ಆ ನಾರಿ 
ಇವನ ಕಾಲಿನ ಒಳಿಯ ಗಂಗೆಯಲಿ ಕಣ್ಣೀರ 
ಬೆರಸಿ ಅದನೇ ತನ್ನತಲೆಯೆಡೆಗೆ ಪ್ರೋಕ್ಷಿಸುತ 
ಸ್ನಾನವನು ಮುಗಿಸಿದಳು. ಇವನ ಈ ರಾಕ್ಷಸತೆ 
ಏಕೊ ನಾನರಿಯೆ; ತಡೆವೆನೆ ಇಲ್ಲಅಧಿಕಾರ. 
ಹೊಡೆವುದಕೆ ಹೆ೦ಡಿರನು ಬಹು ದೂರ ಕರೆತಂದೆ, 
ಎಲೆ ಅಣ್ಣ ನಿನ್ನಗಂಡಸುತನದ ಹೆಕ್ಕಳ 
ನನ್ನನಾಚಿಸಿತಯ್ಯ. ಪ್ರೇಮಭರದಲಿ ತನ್ನ 
ಸತಿಯನೆದೆಯೊಳಗಿಟ್ಟ ದೇವ, ತನ್ನೊಕ್ಕಲು 
ನೀನಿ೦ತು ನಿನ್ನಪಾಳಿಗೆ ಬ೦ದ ಈ ಹೆಣ್ಣ 
ದನದಂತೆ ಬಡಿಯೆ, ಮೆಚ್ಚುವನೆ ಅಬಲರ ಬಂಧು? 


ಅದೇ ವಿಷಯವಾಗಿ 


ದೈವವನು ಹೆಣ್ಣೆ೦ದು ಭಾವಿಸಲು ಭಯಪಡದ 
ಈ ಸನಾತನ ಧರ್ಮ, ಯಾವಲ್ಲಿಮಹಿಳೆಯರು 
ಪೂಜಿತರೊ ಅಲ್ಲಿದೇವತೆಗಳೇ ನಲಿಯುವರು 
ಎ೦ದ ಮಾನವ ಧರ್ಮಶಾಸ್ತ್ರ ನಿನ್ನನು ಹಡೆದ 
ತಾಯೆ ದೇವರು ಎ೦ದ ವೇದ, ಕೈಯನು ಹಿಡಿದ 
ಹೆಣ್ಣುಗೃಹಲಕ್ಷ್ಮಿಎಂದಿಹ ಸಂಪ್ರದಾಯ: ಈ 
ಯಾವುವೂ ಕೋಪ ಬ೦ದ೦ದೆಮ್ಮಕಾಯವೇ 
ಎ೦ದು ನೋಯುತಲಿಹಳು ನಮ್ಮಜನದಲಿ ಮಡದಿ. 
ಎಲ್ಲೆಡೆಯು ಇಂತೆ ಇದೆ. ಕೋಡಗದ ಜಾತಿಯಲಿ 
ಬಲಿತು ಕೊಬ್ಬಿದ ಗಂಡು ಏತರಿ೦ದಲೊ ಏನೊ 
ಚೀರಿಡುತ ಹಲ್ಲಕಡಿಯುತ ಒಮ್ಮೆಖಾತಿಯಲಿ 
ಹೆಣ್ಣುಕಫಿಯೊ೦ದನಟ್ಟಿದುದ ನೋಡಿದೆ ನಾನು. 
ಕೋಪದಲಿ ಮನುಜ ಹೆ೦ಡಿರ ಜರೆವ ಹೊತ್ತಿನಲಿ 
ಆ ಚಿತ್ರ ಸುಳಿವುದೆನ್ನಯ ಮನದ ಭಿತ್ತಿಯಲಿ. 


ಮತವಳರ ಮೋಸ 


ಹಾಳು ಕರು ಇದ್ದಷ್ಟು ದಿವಸ ಹಾಲಿಗೆ ಕೇಡು 

ಎ೦ದು ಕರುವನು ಹಾಲು ಬಿಡದೆ ಸೊರಗಿಸಿ ಕೊ೦ದು, 
ಮೂಳೆ ಕರುಳನು ತೆಗೆಸಿ ಚರ್ಮವನು ಹದಮಾಡಿ, 
ಒಳಗೆ ಹುಲ್ಲನು ತುಂಬಿ, ನಿನ್ನಕರು ನೋಡೆ೦ದು 
ತಾಯಿ ಹಸುವಿನ ಮುಂದೆ ನಿಲಿಸಿ, ಸೊರೆಬಿಡೆ ಹಾಲ 
ಕರೆದು ಎಲ್ಲವ ಮಾರಿ ಬೆಳೆವ ಗೋವಳರೊಳರು. 
ಬಲ್ಲವರು ಬಯ್ಯುತಿಹ ಈ ನಮ್ಮಕಲಿಗಾಲ 

ಇಂತೆ ಮಾಡಿದೆ ಧರ್ಮದುಪದೇಶಿ ಮತವಳರ. 
ನಿರ್ಜೀವವಾದ ಧರ್ಮವ ಜನದ ಮುಂದೆತ್ವಿ 
ನಿಮ್ಮಧರ್ಮವ ನೋಡಿ ಎಷ್ಟು ಅಕ್ಕರೆಯಿಂದ 
ರಕ್ಷಿಸುತಲಿಹೆವು, ನಡೆವುದಕೆ ಬಿಡದಿಹೆವಣ್ಣ, 

ಇದನು ಪೋಷಿಸಬೇಕು ಧನವ ತ್ವರೆಯಿಂದಿತ್ತು 
ಪುಣ್ಯವನು ಮೂಟೆ ಕಟ್ಟಿರಿ, ಎಂಬರೀ ಮಂದಿ. 
ಮಂಕು ಜನ ಅಹುದೆಂದು ಸುರಿಯುತಿರುವುದು ಹೊನ್ನ. 


ಸತ್ಯಕಾಮಜಾಬಾಲಿಯ ಕತೆಯನ್ನುನೆನೆದು 


ಸತ್ಯವನು ನುಡಿವುದೇ ಬ್ರಾಹ್ಮಣ್ಯ ಬಾ ತಮ್ಮ 
ಕಲಿಸುವೆನು ವೇದವನು, ಎ೦ದನ೦ದುಪದೇಶಿ 
ಗೌತಮ ಮಹರ್ಷಿ. ಇಂತೆ೦ದ ಅರ್ಥಕೆ ಹೇಸಿ 
ಬೇರೆ ಭಾವವನು ಹೊರಡಿಸಿದರದರಿ೦ದೆಮ್ಮ 
ಗೂಢಾರ್ಥ ವಿವರಣ ಧುರೀಣ ವ್ಯಾಖ್ಯಾತೃಗಳು: 
ಬ್ರಾಹ್ಮವ೦ಶಜನಾದ ಕಾರಣವೆ ನಿಜ ನುಡಿದೆ, 
ಬ್ರಾಹ್ಮಣಾಬಾ, ನಿನಗೆ ಕಲಿಸುವೆನು, ಶ್ರುತಿ ಕೆಡದು, 
ಎಂದು ಹೇಳಿದನಂತೆ ಖಷಿ. ನಮ್ಮಭ್ರಾತೃಗಳು 
ಭಾಗೀರಥಿಯ ದಡದಿ ಹಿ೦ದಾಗಿ ಮನೆ ಕಟ್ಟಿ 
ನಮ್ಮತಾತದಿರು ಶೌಚಕೆ ನೀರು ಇರಲೆಂದು 
ಈ ಕಾಲ್ವೆ ಹೊಡೆದರೆ೦ಬರು. ಜನರು ನಕ್ಕಾರು 
ಎ೦ಬ ಭಯವಿಲ್ಲೆಮಗೆ. ಈ ಲೋಕ ಧಿಕ್ಕಾರ 
ನಮ್ಮಕಡೆ ಬೀಸದಿಹ ಚೌರಿ ಕಸ ಬರಲೆಂದು 
ಆಣೆಮಾಡುತಿದೆ ಎದೆತಟ್ಟಿ ವೇದವಮುಟ್ಟಿ 


ಎ೦ದು ತಿಳಿವುದೊ ಮನುಜಕುಲ! 


ಎಂದು ತಿಳಿವುದೊ ಮನುಜಕುಲ ತಾನು ಒಂದೆಂದು! 
ಬಿಳಿಯವನು ಕರಿಯವನ ತುಳಿಯುವುದು, ಯೇಹೂದ್ಯ 
ತನಗೆ ದೇವರಿಗೆ ಏನೋ ಹೆಚ್ಚಿಕೆಯ ಬಾಧ್ಯ 

ಇದೆ ಎನುತ ಬೀಗುವುದು, ಬ್ರಹ್ಮಮುಖದಿ೦ದ೦ದು 
ಹೊರಟುಬಂದೆವು ನಾವು ನಮಗಾರು ಸರಿಯೆಂದು 
ಮತ್ತೊಬ್ಬನುಬ್ಬಿ ಉಳಿದೆಲ್ಲರನು ಹಳಿಯುವುದು, 
ನಾವಿ೦ತು ಒಂದೊಂದು ಡಂಭದಲಿ ಕೊಳೆಯುವುದ 
ಎ೦ದು ಬಿಡುವೆವೊ ಜಗನ್ನಾಯಕನ ಕೃಪೆ ಸ೦ದು. 
ಬಿಸಿಲಿನಲಿ ಮಲಗಿರುವ ತಾಯಮೊಲೆಯಡೆ ಸೇರಿ, 
ಎರಡು ಕಣ್ಮೆರೆದ, ಒಂದನು ತೆರೆದ, ಒ೦ದನೂ 
ತೆರೆಯದಿಹ ನಾಯಿಮರಿ, ಹುಟ್ಟಿದೆರಡನೆಯ ದಿನ, 
ಒಂದರೊಡನೊಂದು ಕಚ್ಚಾಡಿ, ಹೋಗೂ ಭಿಕಾರಿ, 
ಹೋಗೊ ಬೆರಕೆ, ತೊಲಗು ನಾಯಲ್ಲಹಂದಿ ನೀ 
ಎಂದು ಕಾದುವ ತೆರದೆ ಕಾದುತಿದೆ ಜಗದ ಜನ. 


ಗೋತ್ರಗಳ ಹೆಮ್ಮೆ 


ಕುಶಿಕ ವಿಶ್ವಾಮಿತ್ರ ವಾಸಿಷ್ಠ ಮಂಡೂಕ 
ಕುತ್ಸಭಾರದ್ದಾಜ ಭಾರ್ಗವ ಶ್ರೀವತ್ಸ 
ವಾಮದೇವಾಷ್ಟವಾನ ಚ್ಯವನ ಪುರುಕುತ್ಪ- 
ಪ್ರವರದಲಿ ನಾವಿ೦ತು ಮಾಡಿಕೊ೦ಬಭಿಷೇಕ 
ಇನ್ನಾರಿಗು೦ಟು? ಆದರೆ ನಮ್ಮಅವಿವೇಕ 

ಈ ಮಹರ್ಷಿಗಳ ಬಾಳನು ವ್ಯರ್ಥವೆನಿಸುತಿದೆ; 
ಹೆಸರ ಕೂಗುತ ಅವರ ತಿಳಿವ ಕಡೆಗಣೆಸುತಿದೆ; 
ನಮಗಿಂದು ಹೊನ್ನಿಗಿ೦ತಲು ಮೇಣವೇ ತೂಕ. 
ಇಂತು ಅಜ್ಞಾನದಲಿ ನಮ್ಮವರು ದಿನ ಕಳೆಯೆ 
ಕಳೆದುಕೊಂಬುದೆ ಸತ್ಯ ನಾಳೆಯೋ ನಾಳಿದ್ದೊ 
ಹಿರಿಯರಂದಾರ್ಜಿಸಿದ ವಿಜ್ಞಾನದು೦ಬಳಿಯ. 
ಜಸದ ಹೊಲಗಳನುಳುವ ಹಳೆಯ ಒಕ್ಕಲು ಕಾಲ 
ನಾಲ್ಕು ತಲೆಯಿ೦ದ ಕಾಣದ ನಮ್ಮಮೇಲೆದ್ದು 
ಕೊಡಲಾರೆನೆನ್ನುವನು ನಮಗೆ ಬೆಳೆಯಲಿ ಪಾಲ. 


ದೀಪಗಳ ಜಗಳ 


ವೇದಗಳಪೌರುಷೇಯಗಳು, ಯಜ್ಞವ ಮಾಡು 
ಎಂದು ಅವು ವಿಧಿಸುತಿವೆ, ಅದರಿಂದ ಜೀವವನು 
ನಾ ಕೊಲ್ಲುವೆನು, ಅ೦ತು ಜಗದಾದಿದೈವವನು 
ಮೆಚ್ಚಿಪೆನು, ಎನ್ನುವರು. ವೇದ ಬುದ್ಧಿಗೆ ಬೇಡಿ. 
ಅದನು ನಂಬಿದ ಜನಕೆ ಅರಿವಿಗರಿವೇ ಸೋಡಿ. 
ನಮ್ಮೊಳಗು ನೀಮಾಡುತಿಹ ಕಾರ್ಯಪಶುಘಾತ 

ಎಂದು ನುಡಿಯುತಲಿರಲು, ನಂಬಿರುವ ಹಳೆಮಾತು 
ಕೊಲುವುದೇ ಸರಿಯೆನ್ನುತಿದೆ ಅದಕೆ ಇಜ್ಜೋಡಿ. 
ಪೂರ್ವದಲಿ ಹಿರಿಯ ಹೃದಯದಿ ಹೊಳೆದ ಆ ಬೆಳಕು 
ಅಂದೆ ಮರೆಯಿತೆ? ಮರಳಿ ಬೆಳಗದೇ ಮನುಜನಲಿ? 
ಪಶುವ ಸದೆವಂದು ಕೈನಡುಗದೇ ಮನವಳುಕಿ? 
ಜಿಣ್ಣೆ ಸುಲಭದೊಳೊಪ್ಪುವುದೆ ಹವ್ಯವನು ತಿನಲು? 
ನಮ್ಮೊಳಗೆ ಹರಿಯಿಟ್ಟಿ ದೀಪವನು ನಂದಿಸಿ 
ನಡೆಯುತಿರುವೆವು ನಡೆಯ ಹಳೆನುಡಿಗೆ ಕೆಂದಿಸಿ. 


ಒಂದು ಮುಖವನ್ನುನೋಡಿ 


ಎಳೆತನದಿ ಭಯ ಕುತೂಹಲ ಬೆರೆತ ಮನದಿಂದ 
ಊರಮಾರಿಗಳ ಮುಖವನು ನೋಡಿ ನಡುಗಿದುದು 
ನೆನವಿಹುದು ನನಗೆ. ಕರುಣೆಯ ನೆರಳಿಗೆಡೆಗುಡದ 
ಕಾಠಿಣ್ಯದ೦ದ, ಕಲ್ಲಾದ ಮಾರಣದ೦ದ, 

ಆ ಮುಖವನೆಂದೆಲ್ಲಿ ನೋಡಿರ್ದ ನೆನವಿಂದ 

ಶಿಲ್ಪಿ ರಚಿಸಿದನಂತು ಎಂಬ ಯೋಚನೆ ನನಗೆ 
ಆಮೇಲೆ ಬಂದಿಹುದು. ಕಾಣದುದು ತನತನಗೆ 
ಕೊಡೆಯ ಬರಬಹುದೆ ಶಿಲ್ಪಿಗೆ ಉಳಿಯ ಮೊನೆಯಿ೦ದ? 
ದುಷ್ಟನಿಗ್ರಹದ ದೀಕ್ಷೆಯ ಕೊಂಡು ನಿಂದಿರುವ 
ಮಂಡಲಾಧೀಶನೊರ್ವನ ಮುಖವ ಚಿತ್ರದಲಿ 
ನೋಡಿ ತಿಳೆದೆನು ಇಂದು, ಶಿಲ್ಪಿ ಇಂತಹದೊಂದು 
ಮುಖವನೆಲ್ಲಿಯೊ ಕಂಡು ಸರಿಯೆಂದು ಮನದ೦ದು 
ಕಲ್ಲಿನಲಿ ಕಡೆದನೆಂಬುದ. ಏನು ಕ್ಷಾತ್ರಬಲ! 

ಎಂಥ ಘಾತುಕತೆ! ಗದುಮುವೆನು ಎನ್ನುವ ಗರುವ! 


ನಿತ್ಯಳಾದ ಅಹಲ್ಕೆ 


ಅನ್ಯಾಯವನು ಮಾಡಿ ಅದರ ಫಲವುಣಬೇಕು; 
ಆದರನ್ಯಾಯವೆ೦ದದು ಕಾಣಬಾರದು ; 
ನ್ಯಾಯವನೆ ಮಾಡಿದ೦ತಿರುತ ಮನ ಕೋರಿದ 
ಅರ್ಥ ಬಳಿಸಾರೆ ಅದರೆಡೆಗೆ ಧರ್ಮದದಾಕು 
ಹಾಕಿ ತಾವದ ಸವಿದರೂ ತಪಸಿನತಿರೇಕ 
ತಮ್ಮಬಾಳಲಿ ಕಾಣಬೇಕು. ಇದು ಕೆಲ ಜನದ 
ಮನಸು ನಡೆಯುವ ರೀತಿ. ಇದು ಬಾಳ ಗಾಯನದ 
ಪ್ರೌಢ ಪಾಠದಿ ಕೊನೆಗೆ ಬರುವುದೆ೦ದು ವರೇಕು. 
ಇಂದ್ರನಿಗೆ ಮನಸೋತು ಅವನು ಪತಿರೂಪದಲಿ 
ಒಂದಮಾತ್ರಕೆ ತನ್ನತಪ್ಪು ಮರೆಯುವುದೆ೦ದು 
ಅವನಿಗಾತ್ಮವನಿತ್ತ ಯಷಿಪತ್ನಿಮಾಡಿದುದು 
ಧರ್ಮವೆನಿಸಿತೆ? ಆತ್ಮವ೦ಚನೆಯ ಕೋಡಗದ 
ಕೈಸೇರಬೇಡ ಮನುಜ. ದೊರೆಯ ಶಾಪದಲಿ 
ಕಲ್ಲಾಗುವುದು ಹೃದಯ ಆತ್ಮವೆಂಬುದು ನಂದಿ. 


ವಾತಾಪಿ ಇಲ್ಪಲರ ಕತೆ 


ನಮ್ಮಕುಟಿಲವ ತಿಳಿವರಾರೆಂದು ವಾತಾಪಿ 
ಇಲ್ಪಲರು, ತವಸಿಗಳ ವೇಷದಲಿ ವರ್ತಿಸುತ, 
ಉಪಚಾರಮಾಳ್ಬಛದ್ಮದೊಳ೦ದು ಎಷ್ಟು ಶತ 
ಮಂಕು ಮಕ್ಕಳ ತಿ೦ದರೋ. ತಮ್ಮ ಆ ಪಾಪ 
ಹಿರಿದಾಗಿ ಬೆಳೆದು ದಾಡಿಯ ಬೆಳಸಿ ಮುನಿರೂಪ 
ತಳೆದು ತಮ್ಮನು ತಿನಲಗಸ್ವನಾಗುವುದೆಂದು 
ಅವರೆಣಿಸಲಿಲ್ಲ. ಅವರಂತೆ ಕುಟಿಲದೊಳಿಂದು 
ಜನರ ನುಂಗುವರನವರಾಪಾಪ ನಿಕ್ಷೇಪ 
ಎದುರು ನೋಡುತಲಿಹುದು. ಈ ಹದನ ಬಲ್ಲರೇ 
ಪಾಪಿಗಳು ಶಿಕ್ಷೆ ತಮ್ಮನು ಸಾರುವನ್ನೆವರ? 
ಯಾವುದಾಗಲಿ ಮನಸು ಕೇಡನೆಣಿಸಿದ ಚಣವೆ 
ಅದಕವಳಿಯಾಗಿ ಅದಸುಡುವ ಬೆಂಕಿಯ ಕಣವು 
ಒಗೆವುದನು ಇವರು ಅರಿಯರು. ತಿಳಿದರಲ್ಲವೆ 
ಯಾವನಾದರು ನಮ್ಮಶ್ರಿಕ್ಷಿಪುದು ಎನ್ನುವರು. 


ಚಿನ್ನ ಬೆಳ್ಳಿ 


ಮೌನವೇ ಚಿನ್ನ ಮಾತಾಡುವುದು ಬೆಳ್ಳಿ ದಿಟ, 
ಎಂದು ತಿಳಿದವನು ಈ ಲೋಕವನು ನೋಡಿದನು; 
ಮನ ಕದಡಿಬರೆ ಮೂರುಕೋಟಿ ಮಾತಾಡಿದನು. 
ಬಾಯಮುಚ್ಚಿರಲೆಳಸಿದನು: ನಡೆಯಲಿಲ್ಲಹಟ. 
ಈ ಜಗದ ಕಷ್ಟನಿಷ್ಟೂರ ಈ ಸುಳ್ಳು ಸಟೆ 

ಇದ್ದೆ ಇವೆ, ಇದರ ಮಾತಾಡಿ ಫಲವೇನೆಂದು 
ಎನಿಸು ದಿನ ನೀನು ಸುಮ್ಮನೆ ಇದ್ದರೂ ಒಂದು 

ದಿನ ನಿನ್ನಬಾಯನದು ಬಿಡಿಸದಿಹುದಿಲ್ಲಕಟ. 
ಬೀದಿಯಲಿ ಪೋಪ ಮೂಕನನು ಬಾಲಕ ತಂಡ 
ಚೇಷ್ಟೆಮಾಡುತ ಕೂಗಿ ನಕ್ಕು ಮೂಗನು ಕೆರೆದು 
ರೇಗಿಸುತ ಹಿ೦ದೆ ಹಿ೦ದಟ್ಟುವ೦ತೀ ಲೋಕ, 
ನನ್ನಪಾಡಿಗೆ ನಾನು ಹೋಹೆನೆ೦ಬನ, ಮೂಕ, 
ಸುಮ್ಮನಿಹೆಯಾ ಎಂದು ಹಿಂಸಿಪುದು. ವ್ರತ ತೊರೆದು 
ನುಡಿಯಬೇಕಾಮನುಜ. ನುಡಿಯದಿದ್ದನೆ ಭಂಡ. 


ಮಾತೃದೇವೋಭವ 


ತಾಯಿನಾಯೊಂದು; ತುರಿ ತಿಂದ ಮೈಮುಖ ಬಾಲ; 
ಹಸಿದೊಣಗಿ ಮೂಳೆ ಬರೆ ಬರೆ ಕಾಣುತಿಹುದಂತೆ; 
ಎತ್ತಣಿಂದಲೊ ಓಡಿಬರಲು ಒಂದೆಡೆ ನಿಂತು 

ಮಾವ ನೋಡಿದರಂತೆ. ಕೆಲವುದಿನ ಮೊಲೆಹಾಲ 
ಕುಡಿವುದನು ಬಿಟ್ಟಿ ಮರಿ ಮೂರು ಬ೦ದವು; ಕಾಲ 
ಸುತ್ತಿಕೊ೦ಡವು, ಏನತಂದೆಯಮ್ಮಾಎಂದು 
ಕೇಳ್ವಂತೆ. ಹಸಿದಿರ್ದ ತಾಯ್‌ ತನ್ನ ಬಾಯಿಂದ 

ಇಷ್ಟ ಹಿಟ್ಟನು ಹಾಕಿತ೦ತೆ ಹುಲ್ಲಿನಮೇಲೆ. 

ಮರಿ ಅದನು ತಿ೦ದವು; ತಾಯಿ ನೋಡುತಲಿತ್ತು. 
ಈ ಚರ್ಯೆಯನು ಕಂಡು ಮಾವ ಬೆಕ್ಕಸಗೊ೦ಡು 
ಮನೆಗೆ ಬ೦ದರು, ನನಗೆ ಹೇಳಿದರು ಸ೦ಗತಿಯ. 
ತನ್ನ ಹಸಿವನು ತಡೆದು ಈ ನಾಯಿ ತಾ ಹೆತ್ತ 
ಮರಿಯ ಹೊರೆದುದು ನನಗೆ ಮಾತೆಯ ದಿನ೦ಪ್ರತಿಯ 
ಕೃತಿಯ ನೆನೆಸಿತು; ಹನಿದುದಾಲಿ ದೈವವ ಕ೦ಡು. 


ತಂದೆಯ ಅಕ್ಕ ತೀರಿಹೋದ ಸಂಜಿ 


'ಕಡೆಯಕಾಲಕೆ ನೋಡು ದೊಡ್ಡಮನೆಯಕ್ಕಚ್ಚ 
ರೋಗದಲಿ ನರಳಿದಳು ಎ೦ದೂರ ಜನ ನಗರೆ' 
ಎಂದು ಹೇಳಿದಿರತ್ತೆ. ಜನದ ಬಾಯಲಿ ಹಗುರ 
ಆಗಬಾರದು ಎ೦ದೆ ಬಹುಬೇಗ ಕಣ್ಮುಚ್ಚಿ 
ಮರೆದಿರಾ? ನಿಮ್ಮೊಡಲುಚಿತೆಗೆ ಬೆ೦ಕಿಯ ಹಚ್ಚಿ 
ನಿಮ್ಮಮನದಾಸೆಯನು ನಾನಿಂದು ಸಲಿಸಿದೆನು. 
ನಿಮ್ಮುಸಿರವನಾಮೊದಲೆ ಹರಿಯ ಸದಮಲ ಸದನ 
ಕರೆದುಕೊಂಡಿತು. ಇಂತೆ ಇತ್ತು ನಿಮ್ಮಯ ನೆಚ್ಚು. 
ಮುದುಕಿ ನಿಜ; ನಿಮಗೆ ನಾ ಮಾಡಬಹುದಾಗಿರ್ದ 
ಸೇವೆ ಬಹುಕಡಿಮೆ ನಿಜ; ಇನ್ನಷ್ಟು ದಿನವಿರಲು 
ನಿಮಗೆ ಬೇಸರ, ನಿಮ್ಮನೋಳ್ಪಜನಕೂ ಕಷ್ಟ 
ನಿಜ. ನೆನೆಯುತಿಹೆನಿದನು. ಆದರೂ ಅಸ್ಪಷ್ಟ 
ಯಾತನೆಯಿದಾವುದೋ ಆಂತರ್ಕದಿಂದೆದ್ದು 
ಮರಳಿ ಪಿತನಳಿದಂತೆ ಸೆರೆಯೌಕುತಿದೆ ಕೊರಳ. 


ಜೀವ ರೇಶಿಮೆಯ ಹುಳು 


ತನ್ನಬಾಳಲಿ ತಾನು ಬೇಸತ್ತಳಲೆ ಮುದುಕಿ: 
ತಾನಿದ್ದುಆಗಬೇಕಾದುದಿನ್ನೇನಿಹುದು, 

ಹರಿ ತನ್ನ ಜೀವವನು ಕೊಳುವುದಕೆ ಯಾವ ಹದ 
ಬರಬೇಕೊ ಕಾಣೆ, ಎ೦ದಳು : ಹಳಸಿತೀ ಬದುಕು. 
ಕಳಿತುದುಸಿರಿನ ಹಣ್ಣು ಸಾವೆಂಬ ಗಿಳಿ ಕೆದಕಿ 

ತನ್ನ ತಿನ್ನುವುದೆ೦ದು ಎ೦ದಿದಿರುನೋಡುತ್ತ 
ಬಾಳ್‌ತೊಟ್ಟು ಬಿಡದೇಕೆ ಎ೦ದು ಹಠಮಾಡುತ್ತ 
ದಿನವ ನೂಕಿದುದು. ಏನಾತುರವೊ ಸಾವುದಕೆ! 
ನಾವರಿವೆವೆಂತದನು? ಎಳೆಯರೇಶಿಮೆಯ ಹುಳು 
ಉಗುಳಿನೆಳೆಯಲಿ ಗೂಡಮಾಡಿಕೊಳುತಿಹ ವೇಳೆ 
ತಿಳಿಯಬಹುದೆಂತು ಕತ್ತಲಲಿ ಹಲದಿನವಿದ್ದು 

ಗರಿ ಕಾಣುತಿಹ ಮುದಿಯ ಭಾವವನು? ಈ ನಿದ್ದೆ 
ಸಾಕು ಎನುತಿಹುದು ಅದು. ಬಿಡುಗಡೆಯ ಸಮಯದೊಳು 
ರುಚಿಸಲಾರದು ಅದಕೆ ಬಾಳಕನಸಿನ ಜಾಲ. 


ಬಾಳ ಜಾರುಬಂಡೆಯಾಟ 


ಕಾಲ ಪರ್ವತದೊಳನುವಾದ ತಾಣದಿ ಜೀವ 
ಜಾರುಬಂಡೆಯ ಆಟವಾಡುತಿವೆ: ಇದೆ ಬಾಳು. 
ತುದಿಗೇರಿ ಕುಳಿತು ಅಲ್ಲಿಂದ ಇಳಿವುದೆ ಕೇಳಿ; 
ಅದಕೆ ತೊಡಗಿಹೆವೆಲ್ಲ ಆತ್ಮವಿಹ ಅರೆಜಾವ. 
ಮೇಲಿಂದ ಜರುಗಿ ಆಟಿದ ಸಂತಸದಿ ನಾವು 
ತುಸವುಬ್ಬಿ ಬಳಿಕ ಬುಡವನು ನೋಡಿ ಮನಸಿನಲಿ 
ಭಯತೋರೆ ಇಳಿವ ಭರ ಮೀರೆ ಬರಿ ಕನಸಿನಲಿ 
ಸುಳಿವೆವೋ ಎನ್ನುವೆವು; ನಮ್ಮಸುತ್ಮಣ ತಾವು, 
ಮರ ಕಲ್ಲುಆಕಾಶ ಭೂಮಿ, ಗೆಳೆಯರ ಜೊತೆಗೆ 
ಅದೆ ಓಡುತಿರುವಂತೆ ಕಾಣುವುದು; ಭಯಮಿಕ್ಕು 
ಏನಾಗುವುದೊ ಎ೦ದು ಹಾ ಎನಲು ಚಣ ಮುಗಿದು 
ಬುಡವ ಸೇರುವೆವು; ಏನಿದು ಏಕೆ ನಾಸುಗಿದು 
ಕೂಗಿಕೊಂಡೆನು ಎ೦ಬೆವಾಗ ಹಗುರದಿ ನಕ್ಕು 
ಮರಳಿ ತುದಿಗೇರುವೆವು; ಮರಳಿ ಮೊದಲಿದೆ ಕತೆಗೆ. 


ಆದಿಕವಿಗೆ 


ಆದಿಕವಿ ವಾಲ್ಯೀಕಿ, ನಿನ್ನ ಈ ಸವಿನುಡಿಯ, 
ಏನೊಂದ ತಿಳಿವ ಮುನ್ನವೆ ಕೇಳಿತೆನ್ನ ಕಿವಿ. 
ಭಾವದರಿವಿಲ್ಬದಿರ್ದೆದೆಗಿಳಿದು ಅದರ ಸವಿ, 
ನಾದದಲೆ ಸೊಗಗ೦ಡ ಎನ್ನ ಮನಸಿನ ಕುಡಿಯ 
ತನ್ನೆಡೆಗೆ ಸೆಳೆದುಕೊ೦ಡಿತು. ಬರೆವ ಜನದೊಡೆಯ, 
ಬೆಳೆದು ಅರ್ಥವ ತಿಳಿವ ದಿನ ಮರಳಿ ನೋಡಿದೆನು 
ಈ ಚೆಲುವಿನಬುಧಿಯನು, ಇದರೊಳೀಸಾಡಿದೆನು; 
ನಿನ್ನನುಡಿಯಾದಿಶೇಷನ ಸಾವಿರದ ಹೆಡೆಯ 
ಮಣಿಯ ಬೆಳಕಿನೊಳೆನ್ನದೈವವನು ಕಂಡೆನು. 

ನೀ ಬಣ್ಣಿಸದ ಗುಣವೆ? ಚಿತ್ರಿಸದ ರೂಪವೇ? 
ತೋರದಿಹ ತತ್ವವೇ? ವಿವರಿಸದ ಭಾವವೇ? 
ಆದೊಡೆ ಇದಲ್ಲ ನೋವವರೊಳನುತಾಪವೇ 
ಕಾವ್ಯದಲಿ ಮೊದಲು ಮಂಗಳ ಮುಖ್ಯ ಮ೦ಡನ 
ಎ೦ದೆಯಲೆ, ಅದು ನಿನ್ನ ಹಿರಿಮೆ ಹಿರಿಜೀವವೇ. 


ಆ ಕ್ರೌಂಚ ಮಿಥುನ 


ಕ್ರೌಂಚ ಮಿಥುನದೊಳೊ೦ದು ಆ ದಿವಸ ನೊಂದುದೇ 
ಅ೦ತು ನೋಯವೆ ಹಿಂದೆ ನೂರು ಸಾವಿರ ಹಕ್ಕಿ 
ಇನ್ನಿತರ ಜೀವಗಳು? ಅದನು ನಿನಗೂ ಮಿಕ್ಕ 
ಖಯಷಿವರರು ನೋಡರೇ ಅವರಾತ್ಮಕುಂದದೇ? 
ಆದರೇನವರ ಬಾಯಲಿ ಸಾರಿಬಂದುದೇ 
ನಿನ್ನಬಾಯಲಿ ಬ೦ದ ಕಾರುಣ್ಯ ಸ೦ಜನಿತ 

ಆಗ್ರಹದ ರಸವಾಕ್ಯ? ಇದು ಒರಲಿ ಎಂದೆನಿತು 
ಯುಗದ ದಿನ ಸೃಷ್ಟಿಕಾದುದೊ ಆಸೆ ನಂದದೆ! 
ಲೋಕದಲಿ ಕಾವ್ಯದೀಪವನಿ೦ದು ಹಚ್ಚುವೆನು 
ಎನಲು ವಿಧಿ, ಎನಿತು ಹೃದಯದಿ ನೋವ ಚಕಮುಕ್ಕಿ 
ಎನಿತುಸಲ ಬಡಿದುದೋ; ವಿಫಲವಾಯಿತು ಎಲ್ಲ 
ಅರೆಹಿಡಿಯ ಆಮಿಷಕೆ ಬೇಡನಂದೆಚ್ಚಕಣೆ 
ಹಕ್ಕಿಯೆದೆನೋವ ಕಿಡಿಯೊಡನೆ ನಿನ್ನೆದೆ ಹೊಕ್ಕು 
ಅಲ್ಲಿ ಹಚ್ಚಿತು ಅದನು ಜಗಕೆ ಬೆಳಕನು ಚೆಲ್ಲಿ 


“ಮಾ ನಿಷಾದ ಪ್ರತಿಷ್ಠಾಂ ತ್ರಮಗಮತ್‌” 


ಅ೦ದು ತಮಸಾ ತೀರದಲಿ ನಡೆದ ವೃತ್ತಾಂತ 
ಅನಿತು ಹಿರಿದಲ್ಲ. ಅದರಿಂದ ಲೋಕದಿ ಕಾವ್ಯ 
ಉದಯವಾಗುವುದೆನಲು ಬಲ್ಲವರಸ೦ಭಾವ್ಯ 
ಎಂದೆ ಹೇಳುತಲಿರ್ದರಲ್ರೆ. ಶೋಕೋದ್ದಾಂತ 
ಶಾಪ ಮ೦ಗಳವಪ್ಪುದೆನಲು ಕಿಂಚಿದ್ಛ್ರಾಂತ 
ಭಾವನೆ ಇದೆನುತಿರ್ದರಹುದು. ಮುನಿಗಳಹುವನೆ 
ಯಾವುದೋ ಹಕ್ಕಿ ಸಾಯಲು? ಹಕ್ಕಿ ಬಳಗವನೆ 
ವ್ಯಾಧ ಕೊಲ್ಲಲಿ, ಕದಲಲೇತಕೆ ತಪಶ್ಶಾಂತಿ? 
ಇದು ನಮ್ಮಮನದೆಣಿಕೆ. ಜನವೆಲ್ಲಒಂದೆಂದ 
ನಿನಗೆ ಹಕ್ಕಿಯ ನೋವು ಬಾಳ ಪ್ರತಿನಿಧಿಯಾಗಿ 
ನಿತ್ಯವೆನಿಸಿತು; ನೋಡಿ ವ್ಯಾಕುಲದಿ ನೀನುಡಿದೆ. 
ಸತ್ಯವ೦ತನ ಮಾತು ಕ್ರಮವರಿತು ಬಂದೊಂದು 
ಕಾವ್ಯವಾಯಿತು; ಅದನು ಶಾಪವಾಗಿರಬಿಡದೆ 
ಬ್ರಹ್ಮನೇ ತಿದ್ದಿದನು ಮಂಗಲದ ಸುಧೆಯಾಗಿ. 


ಕವಿಲೋಕದಲಿ ನೀನು ಸಾರ್ವಭೌಮನೆ ಸತ್ಯ 
ಷೇಕ್ಸ್‌ಪಿಯರ್‌. ಮನುಜಕುಲದೆದೆಯೆ ಕವಿಗಳ ಲೋಕ; 
ಇದರೊಳಾವುದು ಹಿರಿದು ಒಳಿತು ಅಂತೆಯೆ ಕಾಕು 
ಕುಟಿಲ ಕುತ್ಲಿತವಾವುದೆಲ್ಲದರ ಯಾಥಾರ್ಥ್ಯ, 

ನಿನ್ನ ಭಾವದ ಬಲವನೊಪ್ಪಿಕೊಂಡು, ಆಗತ್ಯ 
ನಿನ್ನನಧಿರಾಜನೆ೦ದುವು; ನಟ್ಟನಡುವಗಲ 

ತೆರದ ನಿನ್ನರಿವಿ೦ದ ಇದರೊಳ೦ಗೈಯಗಲ 
ಮರೆಯದಡಗಿತು ನಿನ್ನನುಡಿಯ ಕೊಡೆಯಡಿ ನಿತ್ಯ. 
ಬಾಳುವೆಯ ಭೋಜನದ ಆರು ರಸವನು ಸವಿದು, 
ನೊಂದು ನೋವನು ಗೆಲಿದು, ನೆರೆಯ ನಗೆಯನು ಕಂಡು, 
ನಾನೆಂತು ಜೀವ ಅಂತೇ ಜೀವ ಮೊಲ ಮಶಕ 

ಎಂಬ ತಿಳಿವಿನೊಳಾಳಿ, ನಿನ್ನು ಸಿರಿನನುಭವದ 

ರಸವ ಕಾವ್ಯಾಶ್ಚಮೇಧದ ಅಗ್ನಿಯಲ ಹಿಂಡಿ, 
ಅಮರತೆಯ ಸಾಧಿಸಿದೆ ನೀ ಯೋಗಿ ಚಿರ ರಸಿಕ. 


ಕುಮಾರವ್ಯಾಸನಿಗೆ 


ಶ್ರೀವನಿತೆಯರಸ ಗದುಗಿನ ವೀರನಾರಣನ 
ಇನ್ನೆನಿತು ಜನ್ಮದಲಿ ಇನ್ನಾವರೀತಿಯಲಿ 
ಪೂಜಿಸಿದ ಫಲವಾಗಿ, ವೇಗದಲಿ ಛಾತಿಯಲಿ 
ಇಂತು ಮೇಲ್ವಾಯ್ಕುಬ್ಬಿ ಆ ಕಥನ ಕಾರಣನ 
ಚರಿತೆಯನು ಜಗಕೆ ಹಾಡುವ ಕಾವ್ಯ ಚಾರಣನ 
ಪದವಿಯನು ನೀವು ಪಡೆದಿರಿ ಕುಮಾರವ್ಯಾಸ? 
ನಮ್ಮನುಡಿಯಿರುವ೦ದು ಇನಿಸಾದರೂ ಹ್ರಾಸ 
ತಾಗದುಕ್ಕುವುದು ಈ ಘನ ಷಟ್ಟಿದೀರಣನ. 
ವೀರನಾರಾಯಣನ ಕಿಂಕರಗೆ ತಡೆಯು೦ಟೆ? 
ಅವನ ಹಿಡಿಯುವರಾರು ಅವನ ನಡೆಗೇನಡ್ಡಿ? 
ದೊರೆಯಾರು ನೋಡಿ ಮನ್ನಿಪುದು ಭಟನನು ಲೋಕ; 
ನುಡಿ ಭಾವ ರಸ ಊಹೆ ನೀವು ಹಾಕಿದ ಕಡ್ಡಿ 
ದಾಟಿಲಾರದೆ ನಿಮಗೆ ನಡೆದುಕೊ೦ಡುವು; ನಾಕ 
ನಿಮ್ಮಕೃತಿಯಲಿ ಬೆರೆತು ಒಪ್ಪಿಕೊಂಡಿತು ನಂಟ. 


ಕಾಳಿದಾಸನಿಗೆ 


“ನಯವಿರಲಿ; ಬಲವಿರಲಿ; ನಕ್ತತ್ರವೆನೆ ಮಿನುಗಿ, 
ಸತ್ಯಲೋಕದ ಚೆಲುವ ಬೆಳಕ ಭೂಮಿಗೆ ಚೆಲ್ಫಿ 
ಸುಖವ ಬೆಳಸಲಿ; ಹುಣ್ಣಿಮೆಯ ರಾತ್ರಿಯುತ್ತುಲ್ಲ 
ನೀಲೋತ್ಪಲಕೆ ಅಂತೆ ಮೊಲ್ಗೆ ಮಲ್ಲಿಗೆ ನನೆಗೆ.. 
ಎಣೆಯಾಗಿ ಸೊಗಸಿ ಸೋತಿದ ಜೀವದೆದೆ ತಣಿಗೆ 
ರಸದಿಂದ ತುಳುಕುವಂದದಿ ಜನವ ನಲಿಸಲಿ; 
ಕಾವ್ಯದಾನ೦ದವನು ಮನುಜರಿಗೆ ಕಲಿಸಲಿ; 
ಆಮೇಲೆ ಮರಳಿ ಸಾರಳ ನಿನ್ನಅರಮನೆಗೆ :” 
ಎ೦ದು ಸರಸತಿಗೆ ಹೇಳಿದನೊಮ್ಮೆ ವಾಗೀಶ, 
ಪ್ರಿಯವಾಕ್ಕುತನ ಜಗಕೆ ಕಳುಹೆ೦ಬ ಅರ್ಥದಲಿ. 
ಮೊದಲು ಒಪ್ಪಳು ಮಾತೆ; ಒಪ್ಪಿದಳು ಕ್ಷಣಬಿಟ್ಟು. 
ಇಂದು ಕಳುಹುವೆನು, ಇನ್ನೊಮ್ಮೆ ಮಗುವನು ಅಟ್ಟು 
ಎನ್ನದಿರು, ಎ೦ದಳು. ಬ೦ದುದಸ್ವಾರ್ಥದಲಿ 

ಆ ಮಾತು ಇಳೆಗಂದು ; ಅದುವೆ ಕಾಲೀದಾಸ. 


ಶ್ರೀ ವಿಶ್ವೇಶ್ವರಯ್ಯನವರಿಗೆ 


ಹಗಲ ತೂಕಡಿಕೆಯಲಿ ಕುಳಿತಿರ್ದ ಜನತೆಯನು 
ತಟ್ಟಿ ಎಬ್ಬಿಸಿ ಬಾಳ್ಬ್ಟ ದಾರಿಯನು ತೋರಿದಿರಿ, 
ಬಾಳೆರೋ ಎಂದು ಕೂಗಿದಿರಿ ಅಕ್ಕಾರಿದಿರಿ, 
ವಿಶ್ವೇಶ್ವರಯ್ಯ ಮುನ್ನಡೆಯ ಹೊಸ ಗಣಿತಿಯನು 
ಬಿತ್ತರಿಸಿ ನವಯುಗದ ಜೀವನದ ಘನತೆಯನು 
ಓರಂತೆ ಸಾರಿ ಜನ ಸೆಳೆವೆಲ್ಲಗಾಳಿಯಲಿ 

ತೂರಿ ಹರಡಿದಿರಿ; ಮಸಕಾಗಿದ್ದಮೂಲೆಯಲಿ 
ಹಚ್ಚಿ ಇರಿಸಿದಿರಿ ತಿಳಿವಾಸೆಗಳ ಹಣತೆಯನು. 
ಧನ್ಯರಾದಿರಿ ಇಂತು ನೀವು. ಆದೊಡೆ ಅಂದು 
ನಾಡದೀಪಕೆ ನೀವು ಹಾಕಿದಾ ಸಜ್ಜರಸ 
ಕ್ಷಣಮಾತ್ರ ಅದನು ಉಬ್ಬಿಸಿ ಬಾಳುವೆಯ ಬೆಳಗಿ 
ಮರೆಯಾಯ್ತು ಉತ್ಸಾಹ ಸಮನಾಗಿ ಪ್ರಜ್ನಲಿಸಿ 
ನಂದದಿಹ ದೀಪವಾಗುವುದು ಎ೦ದೋ ಮುಂದೆ! 
ಉದ್ಯಮ ಸ್ನೇಹ ತು೦ಬುವುದೆ೦ದೊ ನಮ್ಮೊಳಗೆ! 


ಶ್ರೀ ಚ. ವೆ. ರಾಮನ್‌ ಇವರಿಗೆ 


ಭೌತತತ್ತಾ ವನ್ನೇಷಣಾತ್ಮ ಕಾರ್ಯಧುರೀಣ, 
ಚಂದ್ರಶೇಖರವರ್ಯ ತನಯ ವೇಂಕಟಿರಾಮ, 
“ಕಸ್ಕೈ ದೇವಾಯ ಹವಿಷಾ ವಿಧೇಮ?” 

ಎ೦ದು ಬಾಳುವೆ ಆಂದು ನಿನ್ನನು ಅನೂಚಾನ 
ಜೀವನ ಸಮಸ್ಯೆಯನು ಬಿಡಿಸೆನಲು, ವಿಜ್ಞಾನ 

ಇರಲಿ ಒರಿ ಹೊನ್ನೊಲ್ಲದೆ೦ದು ನೀ ಮುಂಬರಿದು 
ಸೃಷ್ಟಿ ಮರೆಸಿರುವ ಸೂತ್ರಗಳನು ಸಮ೦ತರಿದು 
ವಿಬುಧರಲಿ ಹಿರಿಯನೆಂದೆನಿಸಿಹೆ ಮಹಾಪ್ರಾಣ. 
ಉಪನಿಷತ್ನಂಹಿತೆಯ ಕಾಲದಲಿ ಯಷಿಸುತನು 
ಆತ್ಮಸಾನ್ನಿಧ್ಯದಲಿ ಪ್ರಶ್ನಿಸಿದ ರೀತಿ 

ನೀನಿಂದು ಪ್ರಕೃತಿದೇವಿಯ ಮುಂದೆ ಕೈಮುಗಿದು 
ಪ್ರಶ್ನೆ ಕೇಳುತಲಿರುವೆ; ನಿನ್ನಭಕ್ತಿಯ ಬಗೆದು 
ಒರೆಯುತಿರುವಳು ತಾಯಿ; ನೀನಿಂದು ಅವಿಹತನು; 
ಕೇಳು ತಿಳಿ ಒರೆ ಜಗಕೆ ಹೇ ಶ್ವೇತಕೇತು. 


ಹಿಟ್ಟಿರ್‌ ಮಹಾಶಯನನ್ನು ಕುರಿತು 


ದೇಶವಾತ್ನಲ್ಯ, ಓಜಸ್ಸಿತೆ, ಜನಪ್ರೇಮ, 
ನನ್ನನಾಡಿದು ಹಿರಿದು ಎ೦ಬ ಭಾವನೆ, ಇದನು 
ಸಾಧಿಸುವ ಕಾರ್ಯದಲಿ ಎನಿತಾದರೂ ಕದನ 
ಮಾಡುವೆನು ಎಂಬ ಛಲ, ಯಾವ ಹೇಮಾಹೇಮಿ 
ಮಾರಾ೦ತರೂ ಪಥವ ಬಿಡೆನು ಎನ್ನುವ ನೇಮ- 
ಈ ಗುಣಗಳನು ತೋರುತಿದೆ ನಿನ್ನಮುಖಮುದ್ರೆ 
ಹಿಟ್ಟಿರ್‌ ಮಹಾಮಾತ್ರ. ಇರಲಪ್ಪುದೇ ಕ್ಷುದ್ರ 
ಭಾವಗಳು ನಿನ್ನಲಿ? ತೋಳವಾದೆಯ ಭೀಮ? 
ಮುಂಬರಿದರೆ೦ಬ ಕಾರಣದಿಂದ ಯೇಹೂದ್ಯ 
ಜನವ ಹಿ೦ಸಿಸುತಿರುವೆಯಂತೆ; ಜಗವೇ ಮೆಚ್ಚಿ 
ಪೂಜಿಸುತಲಿರುವ ಐನ್‌ಸ್ಟೈನರನು ಜರ್ಮನಿಗೆ 
ಬಾರದವೊಲೆಸಗಿರುವೆಯಂತೆ; ತೌರಿನಮನೆಗೆ 
ಬೇಡವಾಯ್ತಾ ಹೆಸರ ಹಿರಿಮೆ. ಸ್ಟಾರ್ಥವ ನೆಚ್ಚಿ 
ನಿನ್ನಂಥ ವೀರರನ್ಯಾಯಗೆಯ್ದುದು ಚೋದ್ಯ. 


ಐನ್‌ಸ್ಟೈನರನ್ನು ಕುರಿತು 


ಗಣಿತಶಾಸ್ತ್ರದಿ ನಿನ್ನ ಬಲುಮೆ ಬಹು ಹಿರಿದೆ೦ದು 
ಬಲ್ಲವರ ನುಡಿಯ ಕೇಳಿಹೆನು ಐನ್‌ಸ್ಟೈನ್‌ವರ್ಯ; 
ಆದರರಿಯೆನು ಅದರ ಪರಿಯ. ನಿನ್ನೈಶ್ವರ್ಯ 
ಗಣಿತದಾವರಣದಲಿ ನಿಂತಿಲ್ಲ. ಬಾಳಿ೦ದ 

ಜಗಕೆ ಕಲ್ಯಾಣವನು ತರುವ ತೆರನೇನೆ೦ದು 
ತಿಳಿದಿಹ ಮಹರ್ಷಿ ನೀನು. ಯಾರ ಕೂರ್ನೋಟ 
ಉಳಿದ ಭಾವಕೆ ನಿಲುಕದಿಹ ಆಂಕಗಳ ಕೂಟ 
ಮಾಟವನು ನಾವು ಕಾಗುಣಿತವನು ಅರಿದಂದ 
ಅರಿದದೋ, ಆ ನಿನ್ನಬುದ್ಧಿ ಜರ್ಮನ್‌ ಜನರ 
ಈ ಗಣವಿವೇಕವರ್ತನೆಯ ಖಂಡಿಸುವಂದು, 
ನಿನಗೆ ತಾಳ್ಮೆಯನಿತ್ತುದು; ಹಸಿದ ಜನವ೦ತು 
ನಡೆಯುವುದು ಸಹಜವೆಂದಿತು ; ತನ್ನ ಒಳಗೆ ನರ 
ಸರಿಮಾಡಿಕೊಳುವನಕ ಲೋಕದಲಿ ಅವನಿಂದ 
ಒಳಿತಾಗದೆಂದಿತು: ಮಿಗಿಲಿಹುದೆ ಇದಕಿಂತ? 


ಶ್ರೀ “ಶ್ರೀ”ಯವರನ್ನು ಕುರಿತು 


ಆಧುನಿಕ ಕರ್ಣಾಟ ಕಾವ್ಯಕುಲಪತಿ ನೀವು, 

ಬೆಳ್ಳೂರ ಮೈಲಾರ ಶ್ರೀಕ೦ಠ ಗುರುವರ. 
ಸಿರಿಗನ್ನಡದೊಳಿನ್ನು ಮು೦ದಾರು ಒರೆವರು 
ಅವರೆಲ್ಲನಿಮ್ಮನೆನೆಯುವರು, ಪೂಜೆಯ ಹೂವು 
ನಿಮಗರ್ಪಿಸುವರು. ಕನ್ನಡದೊಳಿ೦ದಾವಾವ 
ಕಲಕಂಠ ಕೇಳುತಿದೆ ಅದರ ಗಾನದೊಳೆಲ್ಲ 
ತೋರುತಿದೆ ನೀವು ತೆರೆದಾ ನವ್ಯ ಅಕ್ಷುಲ್ಲ 
ಧೀರಗತಿ, ಸುವಿಶಾಲ ವಿಶ್ವ ವಿಸ್ತರ ಭಾವ. 

ನುಡಿದು ಕಲಿಸಿದಿರಿ; ನುಡಿಯದೆ ಮತ್ತೆ ಕಲಿಸಿದಿರಿ; 
ದುಡಿದು ಕಲಿಸಿದಿರಿ; ಮನದರಕೆಗಳನೆಚ್ಚರಿಸಿ 
ಎಳೆಯರೆದೆಯಲಿ ಹಾಡುವಾಸೆಯನು ಸುಳಿಸಿದಿರಿ. 
ಒಂದೊಂದು ವೇಳೆ ನಿಮ್ಮನು ಕುರಿತು ಮಚ್ಚರಿಸಿ 
ನುಡಿಯುವರು ಕೆಲರು ಸೋದರರು; ಅವರೂ ಮುಂದೆ 
ತಿಳಿಯುವರು ಕನ್ನಡಕೆ ಕಣ್ವಮುನಿ ನೀವೆ೦ದು. 


ಶ್ರೀ ಬೇಂದ್ರೆಯವರನ್ನು ಕುರಿತು 


ಮಳೆಯ ಹನಿಗಳ ನಡುವೆ ತೂರಿಬಹ ಹೊಂಬಿಸಿಲ 
ಬಣ್ಣಬಣ್ಣದ ಬೆಳಕ ಬಲುಮೆಯೊಳ್ಳುಡಿಯಿಂದ, 
ನಿನಗಲ್ಲದಾರಿಗೂ ಬರದ ಗಾರುಡಿಯಿಂದ, 

ಹಕ್ಕಿ ಹಾರಿದ ತೆರನ ಹಾಡಿ, ಕವಿತೆಯ ಹೊಸಲ 
ನೀದಾ೦ಟಿ ನಿಂತೆ ಗೆಳೆಯ. ನಿನ್ನನುಡಿ ಕುಶಲ; 
ಊಹೆ ಸುಂದರ, ಭಾವ ಜಗದಂತೆ ವಿಸ್ತಾರ; 
ನಿನ್ನೆಣಿಕೆ ಮಾನವನ ಬಾಳ್ವೆಗೇ ಪ್ರಸ್ತಾರ; 

ಕಗ್ಗಲ್ಲಗಿರಿ ನಿನಗೆ ಸೃಷ್ಟಿ ಕಮಲದ ಎಸಳು. 
ಮನುಜನಾತ್ಮದ ವೀರಗಾರ, ಧೈರ್ಯದಿ ಬದುಕ 
ಕೇತಕಿಯ ಹೊಕ್ಕು ಕೇಸರವ ಮೂಸಿದ ತುಂಬಿ 
ತಲೆ ತಿರುಗದ೦ತಿರುವೆ; ಇಳೆಯ ಪಾಪವ ಕೆದಕಿ 
ಅದರ ಹೆಡೆ ಹರಡ ತೋರಿಸುತ ನಿತ್ಯಾತನ್ವ 
ಮಾಂತ್ರಿಕನು, ಬನ್ನಿ ಇದ ಬಡಿದು ಬದುಕಿರಿ, ಎಂಬ 
ಮೋಡಿಯನು ಹಿಡಿದು ಜನವನು ಕರೆಯುತಿಹೆ, ಬೇ೦ದ್ರೆ. 


ಶ್ರೀ ಶಿವರಾಮ ಕಾರ೦ತರನ್ನು ಕುರಿತು 


ಶಿವರಾಮ ಕಾರ೦ತ, ಕಡಲ ತೀರದ ನಮ್ಮ 
ಭಾರ್ಗವ ತಪೋವನದ ಕಲಿ, ಸರ್ವ ದಮನ, 
ಹಿಂಸ್ರ ಜೀವಿಗಳಾರು ಈ ನಾಡಿನಲಿ ತಮ್ಮ 
ಕ್ಷುದ್ರತೆಯ ತೆರೆವರವರಿಗೆ ನೀನು ಯಮನ 
ಮೊಗವ ತೋರುತಲಿರುವೆ. ಅವರ ಬಾಯನು ಹಿರಿದು 
ಪಾಪಿ ಹೃದಯದಿ ಧರ್ಮಭೀತಿಯನು ಬಿತ್ತು. 
ನಿಜದ ನೀತಿಯ ತೆರನ ಕ೦ಡು ಹಲ್ಲನು ಕಿರಿದು 
ಗರ್ಜಿಸಲಿ ಪಾತಕ; ಕೊ೦ದ ನಾ ಸತ್ತೆ 

ಎಂದು ಚೀರಲಿ. ನಮ್ಮತಾಯ್ನಾಡು ಇದಕೇಳಿ 
ಭಾಗ್ಯದಧಿದೈವ ಇನ್ನೂ ಬಾರನೇಕೆಂಬ 

ಭರದ ಚಿಂತೆಯ ಮಧ್ಯೆ ಇನಿಸು ಸ೦ತಸದಾಳಿ 
ನಸುನಗಲಿ. ಇದು ನಮ್ಮಹೊಸ ಯುಗದ ಆರ೦ಭ. 
ಬರುತಿಹನು ನಮ್ಮೆಡೆಗೆ ಶುಭದರಸು ದುಷ್ಯಂತ: 
ಅದರಿ೦ದಲೇ ನಿನಗೆ ದೌಷ್ಟ್ಯದೊಡನೀ ಪಂಥ. 


ಚಿತ್ರಗುಪ್ತನ ಆವಿರ್ಭಾವ 


ಮೂರು ದಿನಗಳ ಹಿಂದೆ ಯಮ ನಿದ್ದೆಕೆಟ್ಟಿದ್ದು 
ಏನು ಗದ್ದಲ ಎ೦ದ. ಊಳಿಗದ ಜನ, ಒಡೆಯ 
ಇಷ್ಟುದಿನ ಮೂಕುಬಡಿದಿದ್ದಕನ್ನಡ ನುಡಿಯ 
ಸೊಕ್ಕು ಮಕ್ಕುಳು ಕವಿತೆ ಮಾಳ್ದರಂತೆ, ಸದ್ದು 
ಎಂದರು. ಜವನದಕೆ, ಈ ಮೂಳರಿಗೆ ಬುದ್ಧಿ 
ಯಾವನೂ ಹೇಳನೇ ಎ೦ದ. “ಯಾರೋ ಒಬ್ಬ 
ನಾವು ಬರೆಯುವುದು೦ಟೆ ಏಕೆ ನಮಗೀ ಕೊಬ್ಬು 
ಎಂದು ಹೇಳುತಲಿಹನು.” ಬಂದುದೇ ಪ್ರಾರಬ್ಧ 
ಎ೦ದು ಯಮ ಕನ್ನಡದಿ ಬರೆವವರಿಗೇ ನರಕ 
ಒಂದನಿಲ್ಲಿಯೆ ರಚಿಸಿ ಚಿತ್ರಗುಪ್ತನ ಕಾರ್ಯ 

ಯಾರು ಮಾಡುವರೆ೦ದು ನೋಡೆ ಈ ಹರುಮುರುಕು 
ಕವಿತೆಗಳ ಹಳಿಯುತಿಹ ನಮ್ಮಕವಿಕುಲಬಂಧು 
ಒಪ್ಪಿಕೊಂಡನು. ಇನ್ನು ಕಾವ್ಯ ಬರೆಯುವ ಧೈರ್ಯ 
ಯಾರಿಗಿದೆ? ಅಂಜಿ ಅರಚುತಿದೆ ಕವಿಗಳ ಮಂದೆ. 


ಸಾಹಿತ್ಯದ ಜೋಯಿಸರಿಗೆ 


“ನೂರು ಕಾಲಕು ನಿಲುವ ಕವಿತೆಗಳು ಬರಲಿಲ್ಲ: 
ಇಂದಿದ್ದುನಾಳೆ ಸಾಯುವ ಕೃತಿಯೆ ಹೆಚ್ಚಾಗಿ 

ನಾಡ ತುಂಬುತಲಿಹುದು; ಬರಿ ಹುಚ್ಚು ಹುಚ್ಚಾಗಿ 
ಕವಿತೆಯನು ಬರೆಯುತಿದೆ ಬರೆವವರ ಕುಲವೆಲ್ಲ” 
ಎ೦ದು ಕಡುನೊಂದು ನುಡಿಯುವರು ಕಾವ್ಯವ ಬಲ್ಲ 
ಕೆಲರು ಸೋದರರು. ಇಷ್ಟೇಕೆ ಆತುರ ಬಂಧು? 
ಬರೆಯತೊಡಗಿದ ದಿನವೆ ಇದು ಉಳಿವುದಿಲ್ಲೆಂದು 
ತೊರೆಯಲಾಗುವುದೆ ಕಾವ್ಯವ ನಾವು? ತುಸ ನಿಲ್ಲಿ 
ಮಗುವಿಗಿನ್ನೂ ಮೂರು ದಿನವಿಲ್ಲ. ಜೋಯಿಸರು 
ರಚಿಸಬಹುದಿದಕುರಿತು ಇಂದೊಂದು ಜಾತಕ. 
ಅದನು ಅಲ್ಟಾಯುವೆಂದರಿತರೂ ಕಾಗದಕೆ 
ಅವರು ಅರಿಸಿನ ಹಚ್ಚುವರು ; ನಾಳೆ ಈ ಬದುಕು 
ಮುಗಿದುಹೋಗುವುದು, ಕಾದಿದೆ ನಿಮಗೆ ಸೂತಕ, 
ಎ೦ದು ಕೂಗುತ ಹೆತ್ತ ಜೀವವನು ನೋಯಿಸರು. 


ಆ೦ಗ್ಲಭಾಷಾ ಪ್ರವೀಣ ಸೋದರನನ್ನು ಕುರಿತು 


ಕನ್ನಡದಿ ನುಡಿಯೆ ಬಾರದು, ಆ೦ಗ್ಲಭಾಷೆಯಲಿ 
ನುಡಿಯುವೆನು ಬರೆಯುವೆನು, ಎಂಬೆನ್ನ ಒಡಹುಟ್ಟಿ 
ಈ ನಾಡು ಬಡತನವ ಸಹಿಸಿ ಹೊಟ್ಟೆಯ ಕಟ್ಟಿ 
ನಿನಗೆ ವಿದ್ಯೆಯನು ಕಲಿಸಿದುದಾವ ಆಸೆಯಲಿ? 
ಕಳೆಯೇರಲೆಂದಕ್ಕಸಾಲಿಗನ ಮೂಸೆಯಲಿ 
ಕಾಯಲಿರಿಸಿದ ಮಿಸುನಿ ಹತ್ತು ಬಣ್ಣವ ಪಡೆದು 
ಏನೇನಮಾಡಿದರು ಮೂಸೆಯಡಿಯನು ಬಿಡದೆ 
ಕಚ್ಚಿಕೊ೦ಡರೆ, ಗೆಯ್ದುದೆಲ್ಲ ಬರಿ ಘಾಸಿಯಲೆ? 

ಬಾ ಬಂಧು, ಯಾವುದನು ಹೇಳಬೇಕೋ ಅದನು 
ಬ೦ದಂತೆ ಹೇಳು, ಕೇಳಲು ನಾಡು ಕಾದಿಹುವುದು 
ಆ೦ಗ್ಲಭಾಷೆಯೊಳಾಡಿ ಆಂಗ್ಗರನು ತಣಿಸುವರೆ 
ಆ೦ಗ್ಬ್ಲಸೇವಕರಿಹರು. ಆರಯಿಸು, ನಾವಿಹುದು 
ಈ ನಾಡು ಈ ನುಡಿಯ ಸಲುವಾಗಿ. ನಮ್ಮದನು 
ಹಳ್ಳದಲಿ ಬಿಟ್ಟು ಹೆರರೊಪ್ಪಿಗೆಗೆ ದಜಿಯುವರೆ? 


ಬರೆಯುವ ತಮ್ಮನಿಗೆ ಸಮಾಧಾನ 


ನಾನೇನಮಾಡಿದೆನು ಏಕೆನ್ನ ಬಯ್ಯುವರು 

ಕವಿತೆ ಬರೆವುದೆ ತಪ್ಪೆ ಎ೦ದು ಚಿ೦ತಿಸಬೇಡ, 

ಎಲೆ ತಮ್ಮ ಬಯ್ಯುವರು ಕಾರಣಗಳನು ನೋಡಿ 
ಬಯ್ಯುವರೆ? ಬಯ್ಯಬೇಕೆ೦ದೊಳಗು ತುಯ್ಯುವುದು; 
ಅದರಿಂದ ಬಯ್ಯುವರು. ಇದು ನಾಲಗೆಯ ಚಪಲ. 
ಕವಿತೆಯನು ನುಡಿವುದಕೆ ನೀನಾಸೆಪಡುವಂತೆ 
ಬಯ್ದುದರೊಳವರಿಗಾಸೆ. ಮಾವ ನೆಡುವಂತೆ 
ಬೇವನೂ ನೆಡಬೇಕು; ಇದರ ಎಲೆ ಅದರ ಫಲ 
ನಾಡಿನೊಳಗಿರಬೇಕು. ನಿನ್ನಬಯ್ದಾ ಮನುಜ 

ತಾ ಬಲ್ಲವನು ಎಂದುಕೊಂಬನಲೆ. ಕವಿ ನೀನು, 
ಇವನೇಕೆ ಬಯ್ಯುವನು, ಎನ್ನ ಕವಿತೆಯೊಳೇನು 
ಇವನ ನೋಯಿಸುತಿಹುದು, ಹಾನೊ೦ದನೇ ಅನುಜ, 
ಎ೦ದು ಕನಿಕರ ತೋರು; ಹಿರಿದಾಗಿ ನೀ ಬೆಳೆವೆ. 
ಅವನಿಗಾ ಪುಣ್ಯವಿರೆ ಆ ಮನವನೂ ತೊಳೆವೆ. 


ತರುಣ ವಿಮರ್ಶಕರೊಬ್ಬರನ್ನು ಕುರಿತು 


ನುಡಿ ಸಾಲದವನ ಕವಿತೆಯ ನೋಡಿ ಎಂದೆನ್ನ 
ಅರುಣ ಕಾವ್ಯವ ನೀನು ಜನತೆ ತೋರಿದೆಯಂತೆ. 
ನೀನಾಡಿದುದು ನಿಜದ ನುಡಿ ತಮ್ಮ ನಾನಂತೆ 
ಕನ್ನಡದ ಮಾತ ಸರಿಯಾಗಿ ಕಲಿಯುವ ಮುನ್ನ 
ಬರೆಯ ತೊಡಗಿದೆನು. ಕಲಿತಿರೆ ಕಾವ್ಯದಲಿ ಬಣ್ಣ 
ಇನ್ನಷ್ಟು ತು೦ಬುತಿರ್ದುದು, ನಮ್ಮಜನ ಮೆಚ್ಚಿ 
ನನ್ನಿಂದ ನುಡಿ ಬೆಳೆಯುತಿರ್ದುದಿನ್ನೂಹೆಚ್ಚು 
ಆಗಿಹೋದುದಕೆ ಚಿ೦ತಿಸಲು ಫಲವೇನಿನ್ನು? 
ಆದರಿನ್ನೊಂದು ಮಾತಿದೆ. ನಾನು ಇತ್ತೀಚೆ 
ಇನಿತನಿತು ಮಾತ ಕಲಿತಿಹೆನು; ಆದರೆ ಭಾವ 
ಯಾವಾಗಳೂ ಮಾತಿನಿಂದ ಮುಂಚಿಯೆ ಇಹುದು. 
ಮನದೊಳಿಹುದೆಲ್ಲಕೂ ಮಾತಿನಲಿ ಮೆಯ್ದಹುದು 
ಸಾಧ್ಯವಲ್ಲೇನೊ? ಒಳಿತೂ ಅಲ್ವ ನುಡಿಯಾಚೆ 
ಭಾವವಿಹುದೇ ಕ್ಷೇಮ, ಭಾವದಾಚೆಗೆ ಜೀವ. 


ಸರ್ವವ್ಯಾಪಿಯಾದ ಕವಿತೆ 


ನಿಮಗೆ ಈ ಕೆಲಸ ಬೇಸರವಾಗಚೇಕೆಂದು 
ಸ್ನೇಹಿತರು ಒಮ್ಮೊಮ್ಮೆ ಹೇಳುವರು ನನಗೆ. 

ಕತೆ ಹೇಳಿ ಕವಿತೆಯನು ಬರೆಯುವಾತನಿಗೆ 

ಈ ಲೆಕ್ಕ ಕಡತಗಳು ದಿನದಿರವಿನೀ ಕು೦ದು 
ಕೊರತೆಗಳು ರುಚಿಸಲಾರವು, ಮಲರುಮಾಕಂದ 
ಚೆಂದಳಿರು ಹೊಂಬಾಳೆ ಗಿಳಿ ನವಿಲು ಕೋಕಿಲ 
ಇವು ಇವನ ಮನದೂಟ, ಈ ನಮ್ಮವ್ಯಾಕುಲ 
ಸರಳ ಸುಂದರ ಸರಸ ಚೇತನಕೆ ಏಕೆಂದು 
ಪ್ರೇಮದಲಿ ಇವರು ನೆನೆಯುವರು. ನಿಜದಲಿ ನೋಡೆ, 
ತಳಿರಿನಲಿ ಹೂವಿನಲಿ ಚಿಗುರಿದಿಮ್ಮಾವಿನಲಿ 
ಎ೦ತಂತೆ ಲೆಕ್ಕ ಕಡತಗಳ ಹಿ೦ಗಡೆ ಅವಿತು 
ನಮ್ಮಹಿಡಿ ಬಾ ಎ೦ದು ಕರೆಯುತಿವೆ ಕತೆ ಕವಿತೆ. 
ಮಾನವನ ಬಾಳು ಸೋಕಿದ ಎಲ್ಲತಾವಿನಲಿ 
ನೋವು ನಗೆಯುಪವನದಿ ಕಾದಿದೆ ರಸಕ್ರೀಡೆ. 


ಅದೇ ವಿಚಾರ 


ಕಡತಗಳ ಹಿ೦ಗಡೆಯ ಕಾವ್ಯವಲ್ಲದೆ, ಇಲ್ಲಿ 
ಎನಗಿಹುದು ಕವಿಯ ಬಾಳುವೆಗೆ ಇರಲೇ ಬೇಕು 
ಎಂದೆಂಬ ತಳಿರು ಮಲರುಗಳ ಸವಿ ರಸಪಾಕ. 
ಎತ್ತ ನೋಡಿದರತ್ತ ಹಿರಿಯ ಮರ ಗಿಡ ಬಳ್ಳಿ; 
ತುಂಬಿರುವ ನಗರದು ಪವನದ ಹಸುರಿನ ಕೊಳ್ಳೆ 
ದೂರದಿಂದೈತ೦ದು ವನದ ಕುಶಲವ ಕೇಳಿ 
ನನ್ನಕೋಣೆಗೆ ಬಂಧುವಂತೆ ಸುಳಿಯುವ ಗಾಳಿ 
ಲೆಕ್ಕಗಳ ಮಧ್ಯೆ ತರುವುದು ಬಯಲ ತನಿ ಸೊಲ್ಲ. 
ಕಾರ್ಯಗ್ಯಹದ೦ಗಳದ ಈ ಕಿರಿಯ ತೋಟದಲಿ 
ರಾಜರುಪವನದೊ೦ದು ಮಾಟಿವಿದೆ; ಆತಂಕ 
ಇನಿಸ ಕಾಣದೆ ಇಲ್ಲಿನಿಂದೆರಡು ದೇವತರು 
ಕ್ರಮವರಿತು ಬೆಳೆದು ನಮ್ಮವರು ಸಂಭಾವಿತರು 
ಎ೦ದುಸುರುತಿವೆ; ಇಲ್ಲಿ ಇಳಿದು ತಮ್ಮಾಟದಲಿ 
ಎನ್ನೊಳುಲಿವುವು ಒಮ್ಮೆಗಿಳಿ ಒಮ್ಮೆ ಗೊರವಂಕ. 


ಒಂದು ಉದಯ 


ಇಂದು ಕಾರ್ತೀಕದಾರ೦ಭದ ತೃತೀಯೆ. 
ನಿಂದಿಹುದು ಮಳೆ ವಾರ ವಾರ ದಿನ ಸುರಿದು; 
ಹಗುರಾಗಿ ನಗುತಿಹುದು ನಭ ಶೀತ ಮುರಿದು. 
ನೇಸರಿನ ಬೆಳಕಿನಲಿ ಹೊಮ್ಮೆರುಗ ನೇಯೆ 
ತೊಡಗಿಹಳು ವರ್ಣಕಲೆಯಲಿ ಕುಶಲೆ ತಾಯಿ 
ಪ್ರಕೃತಿದೇವಿ. ಮೂಡಜಿ೦ದ ಚಳಿಗಾಳಿ 

ಬನ್ನಿ ಆಡುವ ಎ೦ದು ಪೈರುಗಳ ಕೇಳಿ 
ಸುಳಿಯುತಿದೆ ಹೊಲಗಳಲಿ. ಏನಿದು ಬಡಾಯಿ, 
ತಣ್ಮೆಯ್ಯ ನಿನ್ನೊಡನೆ ಯಾರು ತಾವಾಗಿ 
ಆಡುವರು, ಹೋಗು ಹೋಗೆನಗಿಲ್ಲವೇಳೆ, 
ಎ೦ದು ಮಿಸುಕದೆ ಇಹುದು ತೆನೆಹೊತ್ತರಾಗಿ. 
ಇನ್ನೀಗ ಹಸುರೇರಿ ನಿಂತ ಎಳೆಜೋಳ 
ಬೇಕಾದರೂ ಬೇಡ ಬೇಡೆಂಬ ರೀತಿ 
ಅದರೊಳಾಡುತ ಮರೆಸಿ ತೋರುತಿದೆ ಪ್ರೀತಿ. 


ಅದರ ಮಾರನೆಯ ದಿನ 


ಸ್ವಲ್ಪ ಮುಂದಾಯಿತಾಗಸ ನಿನ್ನೆ ನಕ್ಕುದು. 

ಧಣಿಗೆ ಈ ವರ್ಷ ಕೊಡಲಿದ್ದ ಸಾಲದ ಕಂತ 
ಕೊಟ್ಟು ಭಾರವ ಕಳೆದುಕೊಂಡೆನಂತೂ ಇಂತು 
ಎ೦ದು ಒಕ್ಕಲು ಹಗುರವಾಗೆ, ಕೊಡತಕ್ಕುದು 
ಗಡುವಿನಲಿ ತೆರೆದುದರ ಬಡ್ಡಿ ಇದು ಮಿಕ್ಕಿದೆ 
ಎಂದು ಹಣವಂತ ಮತ್ತೊಮ್ಮೆ ಬರುವಂದದಲ್ಲಿ, 
ಮರಳಿ ಪಡೆಗೂಡಿರುವ ಮುಗಿಲು ನಿರ್ಬಂಧದಲಿ 
ನಭವನು ನಿರೋಧಿಸಿದೆ. ಅತಿಯಾಗಿ ಎಕ್ಕಿದ 
ಅರಳೆ ಎಳೆಕರಗಿ ಸೊಪ್ಪಾಗಿ ಸೊರಗುವ ತೆರದೆ 
ಎಡೆಗುಡದೆ ಬಾಧಿಸುವ ಮುಗಿಲಿಂದ ಕಂಗೆಟ್ಟು 
ಉಸಿರಾಡುತಿಹುದೊ ಆಡದೊ ಎಂಬ ಶಂಕೆಯನೆ 
ಉಂಟುಮಾಡುತಲಿಹುದು ಆಕಾಶ. ಹಿ೦ಗಟ್ಟು 
ಮುರಿಗಟ್ಟಿಹಾಕಿ ಅದರಲಿ ತನ್ನ ಅ೦ಕೆಯನು 
ತೋರುತಿದೆ ಮೋಡ ತಾ ಧನಿಯಂದದಲಿ ಮೆರೆದು. 


ಒಂದು ಉದಯವನ್ನುನೋಡಿ 


ರವಿಯೊಡನೆ ಹಸೆಯೇರಿ ಸುಖ ಬೆರೆತ ನಾಣಿಂದ 
ಮಿಗಿಲಾದ ಚೆಲುವಿನಲಿ ಕಂಗೊಳಿಸುತಿರ್ದಳುಷೆ; 
ಇವರ ಪರಿಣಯದ ವಿಭವವ ಹರಸಿ ಎಲ್ಲದೆಸೆ 
ತೊಳಗಿದುವು ತಿಮಿರವನು ಜಿಂತೆಯೆನೆ ಮಾಣೆಂದು. 
ಆಹ ಏನಿದು ಚ೦ದ ಏನು ಈ ಆನ೦ದ 

ಎಂದು ನಾನಲಿಯುತಿರುವಂದೆ ಮುಗಿದುದು ಹಬ್ಬ; 
ಉಷೆ ಹಸೆಯ ತೊರೆದಳು ; ರವಿ ಒಬ್ಬನೇ ಒಬ್ಬ 
ಹೊರಟಿಹನು ದಿನದ ದುಡಿತಕೆ ಪೋಪೆ ನಾನೆಂದು. 
ಅಂಥ ಚೆಲುವಿನ ನೋಟ ಇಷ್ಟು ಬೇಗನೆ ಮುಗಿದು 
ಮರೆಯಾಯಿತೇ ಎ೦ದು ಮನದಿ ನೊಂದಿಹೆ ನಾನು. 
ಶಾಶ್ಚತದ ಲೀಲೆ ಈ ಮಕ್ಕಳಾಟದ ಮಾಡ 

ಎನಿತ ಕಟ್ಟುವುದು ಎನಿತನು ಮುರಿಯುವುದು ಏನು 
ಎ೦ಬುದನು ತಿಳಿದಿಹುದು ಮನ; ಆದೊಡಿದ ಬಗೆದು 
ಒಪ್ಪದಿದೆ: ಓಟದಲಿ ಇನಿಸು ನಿಲುವನು ಬೇಡಿ. 


ಇನ್ನೊಂದು ಉದಯ 


ಬೆಳೆಯುತಿದೆ ಕಾರ್ತೀಕ. ಬೆಳೆದ ಹೊಲದಲಿ ರಾಗಿ 
ತುಂಬಿ ಬರುತಿಹ ಕಾಳ ಬಲೈೆಯಲಿ ಕಳೆಯೇರಿ, 
ಸುಖಮೀರಿ ಸೋತು, ಈ ಸಲದ ಬೆಳಸಿನ ಭಾರ 
ಇನಿತರೊಳೆ ಇಳಿವುದೆ೦ಬವೊಲಹುದು ನಸುಬಾಗಿ. 
ಅಲ್ಲಲ್ಲಿ ಮೇಲೆದ್ದುನಿ೦ತ ಜೋಳದಿ ಸೋಗೆ, 

ಮಗು ಬೆಳೆದುದು, ಇನ್ನು ದೃಷ್ಟಿ ಭಯವಿಲ್ಲೆಂದು 
ಹಸುಳೆಯನು ಬಿಡುವ ತಾಯಂತೆ, ಬಾ ನಿಲ್ಲೆಂದು 
ಗೊ೦ಡೆಯನು ಹೊರಗೆ ತೋರಿದೆ ತಾನು ಅರುಗಾಗಿ. 
ವಿಶ್ವಜೀವನದ ಉಚ್ಛ್ಯಾಸ ತು೦ಬುತಲಿಹುದು; 
ಸಂವತ್ಸರದ ಫಲದ ಉತ್ಸವದ ಐತರವ 

ಎದುರು ನೋಡುತಲಿಹದು ಎಲ್ಲತಾಣದಿ ಪ್ರಕೃತಿ; 
ಎಲ್ಲಿನಿಲೆ ಬಹಳ ಚಂದವನು ನೋಡಲುಬಹುದು 
ಎ೦ದು ಕಾಣದ ತೆರದೆ ಈಶಾನ ನಿಯಖತಿ 
ಧನಪರನು ಸಾರುತಿದೆ ತೆಳುವ ಗಾಳಿಯ ಹರಿವು. 


ಮತ್ತೊಂದು ಉದಯ 


ವಳೆ ನಿಂದು ಚಳಿ ಬರುವ ಮೊದಲ ಗಡಿ ದಿವಸವಿದು. 
ತೆಳುವಾಗಿ ಸಮನಾಗಿ ನಭದಿ ಹರಡಿದ ಮೋಡ 
ನೇಸರನು ಮರೆಯಿಸಿದೆ. ಹಸುರ ಹೂದೆದಿಹ ನಾಡು 
ವನದಂತೆ ಬಯಲಿನಲಿ ನೋಟಿವನು ತಣಿಸುತಿದೆ. 
ನಗುತ ಬರುತಿಹ ತು೦ಬು ಬೆಳಸ ಕಣ್ಣಲೆ ಸವಿದು, 
ಬಹದಿನಕೆ ಭಯವಿಲ್ಲವೆ೦ದು ಮನ ಹಗುರಾಗಿ, 
ಹೊಲದಿ೦ದ ಹೂಲಕೆ ಮಾತಾಡುವರು ಜನ ಕೂಗಿ. 
ಇವರಾತ್ಮವನು ಭೂಮಿ ಸುಲಭದಲೆ ಒಲಿಸುವುದು. 
ಘನಿಸಿದಂತಿಹುದು ಮಲವಳಿದು ಅಲೆಯದ ಗಾಳಿ. 
ಇಂದು ಇಳಿದಿರಬೇಕು ನೋಡೆ ಲೋಕದ ಭಾರ. 
ಇಂದಾದರೂ ಕಾಣಬೇಕು ಮನುಜನ ಬಾಳು 
ಶಾ೦ತಿಯನು. ಎರಡು ಗಾವುದವೆ? ಅರೆಹರಿದಾರಿ 
ಎಂಬಂತೆ ಬಳಿಗೆ ಸಾರಿಹುದು ಸಾವನದುರ್ಗ. 
ಹುಡುಕಿದೊಡೆ ದೊರೆಯಬೇಕಿಲ್ಲೆಎಲ್ಲಿಯೊ ಸ್ವರ್ಗ. 


ಬೆಟ್ಟದಪುರದ ಜೆಟ್ಟವನ್ನುನೋಡಿ 


ಅದಕೊ, ಬೆಟ್ಟಿದಪುರದ ಬೆಟ್ಟಿ ತಲೆಯನು ಎತ್ತಿ 
ಸಾರ್ವಭೌವನ ತೆರದೆ, ತನ್ನಾಶ್ರಯದ ದೇಶ 
ಎಂತಿರುವುದೆ೦ದು ನೋಡುತಲಿಹುದು. ಆಕಾಶ 
ಕೊಡೆಯಾಯ್ತದಕೆ. ತನ್ನರಾಜಮುದ್ರೆಯನೊತ್ತಿ 
ನಾನೋಳ್ಪ ಈ ಎಲ್ಲನಾಡು ನನ್ನದು ಸೊತ್ತು 
ಎ೦ದುಸುರುತಿದೆ ಗಂಡುಗಲ್ಲಿನೀ ಗಿರಿರಾಶಿ. 

ಆಹ! ಏನಿದು? ಮರಳಿ ನೋಡೆ ಬೇರೆಯ ದೇಸಿ 
ಕಾಣುತಿದೆ ಇದರ ಭಾವದಲಿ. ಅಂದಾಹೊತ್ತು 
ನನ್ನನೆರಳಲಿ ಬೆಳೆದು ಬೆಳುಗೊಡೆಯ ಹಿಡಿದೆತ್ತಿ 
ನಾಡನೆಲ್ಲವ ವೀರತನದಿ೦ದ ಪೂರೆದಾಳಿ, 
ಹಗೆಯಾಗಿ ಬಂದವರ ಹೃದಯಗಳ ಹುಲುಸೀಳಿ 
ಬಾಳ್ಬರಸರೇನಾದರು? ಹೋದರೆಲ್ಲೆತ್ತ? 

ಎನುತ ನೋಡುವುದೊಗಿರಿ ತುದಿಗಾಲಿನಲಿ ನಿಂದು? 
ನೆನೆದು ಮಳೆಯಲಿ, ಬೇಗೆಯಲಿ ಬೆ೦ದು ನೊಂದು? 


ಬೆಂಗಳೂರನ್ನು ಒಂದುಸಲ ನೋಡಿದಾಗ 


ಲಕ್ಕಸ೦ದ್ರಕೆ ದಾರಿ ತೋರುವೀ ಕಲ್ಲಬಳಿ 

ನಿಂತು ನಗರವ ನೋಡು. ಎನಿತಂದವೀಹರಹು! 
ಮೂರು ಲಕ್ಷಕೆ ಮಿಕ್ಕ ಪ್ರಜೆಯ ಪೊರೆಯುತಲಿರುವ 
ಕಲ್ಯಾಣಪುರಿ, ತನ್ನಹಿರಿತನವ ಬಲ್ಲವಳು, 
ಜಗದೆದುರು ಎಂತು ಗಾ೦ಂಭೀರ್ಯದಲಿ ನಿಲ್ಲುವಳು 
ಬೆಡಗ ಮರೆಯದೆ! ಎರಡು ಪಕ್ಕಕೂ ಕೈಚಾಚಿ 
ಹಿಡಿದಿರುವಳೆಲ್ಲಮಕ್ಕಳನೊಮ್ಮೆಗೇ ಬಾಚಿ 
ಮಾತಾಯಿ, ಎಳೆವೆಳೆಗಹೊದೆದೊ೦ದು ಒಲ್ಲಿವೊಲು. 
ಇಷ್ಟು ಸ೦ಸಾರವನು ಕಟ್ಟಿಕೊ೦ಡಿಹ ತಾಯ 
ಒಲವಿನುಸಿರ೦ತೆ ಕಪ್ಪುರವಾಗಿ ಹರಿಯುತಿದೆ 
ಎಳೆವಗಲ ಮೆಲುಗಾಳಿ. ಮಕ್ಕಳನು ಪೊರೆಯೆ೦ದು 
ಇವಳ ಆತುಮ ನಭವನೇರಿ ನಿತ್ಯಾಮೇಯ 
ಶಕ್ತಿಯನು ಕೇಳ್ದಂತೆ, ಹಕ್ಕಿಗಳ ದೊರೆಯೊಂದು 
ಆಗಸಕೆ ಹಾರಿ ಕೃಷ್ಣಾಎ೦ದು ಕರೆಯುತಿದೆ. 


ಅದೇ ಸ೦ದರ್ಭದಲ್ಲಿ 


ಕರ್ನಾಟಕದ ಹೃದಯರತ್ನವಾಗಲಿ ಎಂದು 
ನಮ್ಮಪುರವನು ಪ್ರತಿಷ್ಠಿಸಿದ ಕೆ೦ಪೇಗೌಡ 
ತಾನರಿತ ನಗರ ನಿರ್ಮಾಪಣ ಕಲಾಪ್ರೌಢಿ 
ಎನಿತೆ೦ದು ತೋರಿದನು. ಭೈರವನ ಮಲೆಯಿಂದ 
ಹಲಸೂರ ಕೊನೆಗೆ, ವೈಯಾಳಿಗಿರಿ ತಲೆಯಿಂದ 
ರಾಜೋಪವನದ ಶೈಲಕೆ, ನೇಗಿಲನು ಹರಿಸಿ 
ನಾಲ್ಕು ಮೂಲೆಗೆ ಕಳಶ ಗುಡಿ ಗೋಪುರವನಿರಿಸಿ 
ಬೆಳೆಯಲಿದುವರೆಗೆ ಮ೦ಗಳದೆಮ್ಮನೆಲೆ ಎಂದ. 
ನಾಡರಸನಂದು ಹಾಕಿದ ಮೇರೆಗಳ ಮುಟ್ಟಿ 
ದೇಶದಿರವಿನನಾಡಿಯಾಗಿ ಮಕ್ಕಳ ಸಲಹಿ 

ಹತ್ತು ದೇಶದ ನಾಲ್ಕು ಹತ್ತು ಭಾಷೆಯ ಜನವ 
ಜೊತೆಗೆ ಪುರಿ ಹೊರೆಯುತಿದೆ. ಬೆಳೆಗೆ ನಿನ್ನೀ ಬಲುಹು 
ನಗರವೇ; ಸುಖ ವಿನಯ ವಿಜ್ಞಾನ ಕಲೆ ಧನವ 
ಬ೦ದ ಜನಕನಿಶ ನೀಡಲಿ ನಿನ್ನನೆಲಗಟ್ಟು. 


ಅನ೦ತಪುರದಲ್ಲಿಮಾರ್ಗಶಿರದ ಹುಣ್ಣಿಮೆ 


ನನ್ನ ತಾಯ್ಡಾಡ ಮೂಗುತಿಯೊ ಸೆರಗಿನ ಮುತ್ತೊ 
ಹೆರಳಮಲ್ಲಿಗೆಯೊ ಎಂಬ೦ತಿಹುದನ೦ತಪುರ, 
ಹುಣ್ಣಿಮೆಯ ಸ೦ಜೆಯೀ ಬೆಳಕಿನಲಿ. ಎ೦ತವರ 
ಮನವನಾದರು ಗೆಲುವ ಚೆಲುವಾಂತುದೀ ಹೊತ್ತು. 
ದೂರದಲಿ ಮೂಡಿ ಮೆಲುಮೆಲನೆ ಮೇಲೇರುತ್ತ 
ಬುಕ್ಕರಾಯ ಸಮುದ್ರವನು ತನ್ನತಾಯೆಂದೆ 
ನೆನೆದು ನಗುವೆಳೆಯನಂತೆಸೆಯುತಿಹನೀ ಚ೦ದ್ರ. 
ಅಕೊ ಬೆಳ್ಳಿ ಪಡುಗಡೆಗೆ ಮೆಲುಮೆಲನೆ ಸಾಗುತ್ತ. 
ಅಂತೆ ನೋಡಲು ಕಾಂಬರಿತ್ತಕುಳಿತಿರುವ ಹೆರೆ 
ಇತ್ತ ಕುಳಿತಿಹ ತಾರೆ, ಕೆರೆಯ ರಚಿಸಿದುದಾರಿ 

ವೀರ ಬುಕ್ಕರಸ, ಜೀವವ ಧಾರೆಯೆರೆದೊಮ್ಮೆ 
ಇದನು ಉಳಿಸಿದ ವೀರಮಾತೆ ಸಿರಿಮುಸಿಲಮ್ಮ 
ಇದ ನೋಡ ಬಂದರೆಂಬಂತೆ. ಸಂತಸಮೀರಿ 
ಬಂಧುಗಳ ನುಡಿಸುವಂತಿವೆ ನಗುವ ಹೂಳಲು ಕೆರೆ. 


ತಾಳೆ ಈಚಲೆ ವನ; ಕಿರಿಜಾಲಿ ಆವರಿಕೆ 

ಎಕ್ಕವೇ ಹಸುರು; ಪ್ರಕೃತಿಯ ಎಲ್ಲಐಸಿರಿ 
ಹೂವಲಾರದೆಹೂತ ಈ ಸ್ವರ್ಣ ಕೇಸರ, 
ಬೆಳೆಯಲಾರದೆ ಬೆಳೆಯ ತೊಡಗಿರುವ ಈ ಗರುಕೆ. 
ಹರುಷಕಿದು ತಾವೆ? ಆದೊಡೆ ಏನು? ಈ ಸರುಕೆ 
ತನಗೆ ಸಾಕೆ೦ಬ೦ತೆ, ತನ್ನದಾರಿಯ ಕಲ್ಲ 

ನುಡಿಸಿ ನಲಿಸುತ, ನಗುತ ಹರಿಯುತಿಹುದೀ ಹಳ್ಳ. 
ಎಲ್ಲೆಲ್ಲು ಚೆಲುವಿಹುದು ಬಲ್ಲವನ ಗೋಚರಕೆ. 
'ಇರುವ ಚೆಲುವನು ನೋಡು ಆಯ್ಕೆ ಇನಿಸದ ಬೆಳೆಸು' 
ಎಂದು ಹಾಡುತ ಮುಂದೆ ಹರಿಯುತಿಹುದೀ ನೀರು. 
ಇದರ ಸ೦ತಸವೆನ್ನಎದೆಗೇರಿ ತುಸ ದೂರ 

ಜೊತೆಗೆ ನಡೆವೆನೆ, ನೆಲಕೆ ತನ್ನತ೦ಪನು ತಳಿಸಿ 

ಹಳ್ಳ ಹೊಳೆಯಾಗಿಹುದು; ಕಿರಿಜಾಲಿ ಕಸ್ತೂರಿ; 
ನಾಡನ೦ದನವೆನಿಸುತಿಹುದು ಪಚ್ಚೆಯು ಪೈರು. 


ಬಯಲಿನಲ್ಲಿ ಆಗುಂಬೆ 


ಮಲೆಯ ತಲೆಯ ಕವಾಟದಾಗುಂಬೆಯಲಿ ನಿಂತು 
ನೋಡಿಹೆನು ಪಡುಗಡಲ ಬಿತ್ತರದ ರಂಗದಲಿ 
ಚಣಕೊ೦ದು ರೂಪಾ೦ತು ವರ್ಣಗಳ ಹೊಂಗಿನಲಿ 
ಮರೆಯುವ ದಿನೇಶನ೦ದವನು. ಇಂದದಕಿಂತ 
ಕಡೆಯಲ್ಲವೆ೦ಬ ಚ೦ದವನು ಕ೦ಗಳ ಮುಂದೆ 
ತ೦ದು ಎನ್ನೆದೆಯ ನಿರ್ಬಂಧಿಸಿದುದೀವೂರ 
ಬಯಲಂಚ ಸಂಜೆ. ಹೊ೦ಬೆಳಗುಗಳ ಕಾವೇರಿ 
ವರ್ಣಗಳ ಮಾಲೆಯನು ದರಿಸಿ ಬಾಂದಳದಿಂದ 
ಇಳಿದಿಳೆಯ ತುಂಬಿದಳು. ಎದುರಿನಲಿ ಒ೦ದಗಸೆ 
ಬಳಿಯ ಈಚಲು ತಾಳೆಗಳಿಗೆ ಓಲಗವಿತ್ತು 
ಸುತ್ತಿನರಸಾಗೆಸೆಯೆ ವೆ೦ಕಟಪ್ಪನ ಚಿತ್ರ 
ಯಾವುದೋ ಮುಂದೆ ಬಂದಂತೆ ಕಂಡುದು ಸೊಗಸು. 
ಚಿಜ್ಜೋತಿ ಹೊಮ್ಮಿರಲು ಒಡಲನೆನವಳಿವಂತೆ 
ಪಟದ ಗೆರೆಬಣ್ಣದ೦ತಾಯ್ತು ಮರಗಳ ಪಜ್ಜೆ,. 


ಹೊರಗು ಒಳಗು 


ಹೊರಗಿನ೦ದಕೆ ಇ೦ತು ಮನಸೋಲುವೀ ಪ್ರಾಣಿ 
ಮರೆಯ ದೈವವನೆಂತು ಕಾಣುವನು ಎಂದೆನ್ನ 
ಹೇಳುವನು ಅಣ್ಣ ಈ ನೋಟ ಹರಿಯಿಂದನ್ಯ 

ಇದಕೆ ಸೋಲುವುದು ಆತ್ಮದೊಳೂಂದು ನಿತ್ರಾಣ, 
ಎಂದು ತೋರುವುದಿಂಥವೇಳೆ. ಜಗ ಉಗ್ರಾಣ, 
ನಾನಿಲ್ಲಿ ಕಾಳ ಕದಿಯುತಲಿರುವ ಇಲಿ, ಎಂದು 
ಆಂತರ್ಯ ನೋಯುವುದು. ಒಡನೆ ನಾಣುಳಿ ಎ೦ದು 
ಮುಂದೆ ಬರುವುದು ಬೇರೆಯಾಲೋಚನೆಯ ಶ್ರೇಣಿ. 
ಅವರವರು ಕಲಿವುದಕೆ ಅವರವರಿಗಿದೆ ಪಾಠ. 
ಹೊರಗ ಮುಗಿಸಿದವರೊಳಗನು ನೋಡುವರು. ಹೊರಗೆ 
ತಿಳಿಯುವುದು ಇನಿತಿರಲು ನೋಡಲೇಕೆ ವಿಷಾದ? 
ಅ೦ತರ್ಬಹಿಶ್ಚತತ್ಸರ್ವಮೆನ್ನದೆ ವೇದ? 
ಹರಿಸೇವೆಯಾಗುವುದು ಚೆಲುವ ನೋಡುವ ನೋಟ; 
ಒಳಗೆ ಸಲ್ಲುವುದು ನಾ ಹೊರಗೆ ಪಡುತಿಹ ಬೆರಗು. 


ಜೀವಿಕೆಯೊ ಹರಿಸೇವೆಯೊ? 


ನಾರಾಯಣಾ ಎ೦ದು ಹರಿಯ ನಾಮವ ಹಾಡಿ 
ಬೀದಿಯನು ಸುತ್ತಿ ಜನವಿತ್ತ ಭಿಕ್ಷೆಯ ಕೊ೦ಡು 
ಇದೆ ದೈವಸೇವೆ ಎಂಬವನು, ಗಳಿಸಿದುದು೦ಡು, 
ಹರಿದಾಸನಹನು. ಇವನಂತೆಯೇ ಓಡಾಡಿ, 
ಹೊಟ್ಟೆತು೦ಬಲು ದುಡಿಯುತಿಹೆನೆ೦ಬ ನಾಡಾಡಿ, 
ಬರಿಯ ಭಿಕ್ಷು ಕನಹನು; ಇವನುಸಿರು ಕಾಳಿಗೆ 
ಮೀಸಲಾಗುವುದು. ಇವನಿಗೆ ದೈವ ಜೋಳಿಗೆ. 
ಅವನ ದೇವರ ಸೇವೆ ಇವನ ಹೊಟ್ಟೆಯ ಪಾಡು. 
ಆಡಳಿತದಲಿ ನನಗೆ ಸಂದು ಬಂದಿಹ ಕಾರ್ಯ 
ಬರಿಯ ಜೀವಿಕೆಯೆಂದು ನೆನೆಯದಂದದಿ ಬುದ್ಧಿ 
ಸತತ ಸರಿಯಾಗಿರಲಿ. ಅನುದಿನದ ಕೆಲಸವಿದ 
ನಾಗೆಯ್ದ ಸೇವೆಯೆಂದೊಡೆಯನಿಗೆ ಸಲಿಸುವುದು 
ಎನಗೆ ಮುಕ್ತಿಯ ದಾರಿ. ಇದ ಮರೆತೆನೇ ಮೊದ್ದು 
ಅಧಿಕಾರ ಹರುಕು ಜೋಳಿಗೆಯ ತುಂಬುವ ಚೌರ್ಯ. 


ದೇಗುಲದ ಪರಿಚಾರಕ 


ದೇಗುಲದ ಪರಿಚಾರಕನು ತನ್ನ ಸರತಿ ದಿನ 
ನೈವೇದ್ಯಕೊಪ್ಪಿಸಿದ ರಾಶಿ ಹುಳಿಯೋಗರವ 

ಇಂದು ಬಿಟ್ಟಿರೆ ಉಂಟೆ ಎಂದೆಣಿಸಿ ಮೊರ ಮೊರವ 
ತನ್ನ ಮನೆಯವರು ನಂಟಿರು ತನ್ನನರಿತ ಜನ 
ಯಾರೊ ಅವರಿಗೆ ಕೊಟ್ಟು ಉಳಿದವರ ಮರೆತುದನು 
ನೋಡಿರುವಿರಾ ನೀವು? ಅಧಿಕಾರದೊಳಗಿರುತ 
ತಮ್ಮೊಳಿಹ ಶಕ್ತಿ ನಾಡಿನದೆ೦ಬುದನು ಮರೆತು 
ತಮ್ಮವರಿಗಧಿಕ ವೇತನವೀವ ದುರಿತವನು 
ಇದರಿಂದ ಬೇರೆಯೆನ್ನುವುದೆಂತು? ಅಧಿಕಾರಿ, 
ಹುಳಿಯೋಗರವನು ಮೊರ ಮೊರದಿ ಕದಿಯುವ ಭರದಿ 
ಮರೆಯಬೇಡವೊ, ನೀತಿವಂತ, ಆ ರಾಶಿಯನು 
ನಿನ್ನಧೀನಕೆ ಕೊಟ್ಟು ನಂಬಿರುವ ದೇಶವನು. 
ಮರೆತೆಯೋ ದೇವರನು ಮುಟ್ಟಿದಿರುವುದೆ ದೂರು? 
ದುರ್ನಡತೆ ಕೊಚ್ಚದಿರುವುದೆ ನಿನ್ನಬುಡಕೊರೆದು. 


ಗುಡಿಯಮೇಲಣ ಮೇಕೆಯನ್ನುನೆನೆದು 


ಮೂರುಚಪ್ಪಡಿ ನೆಟ್ಟು ಮೇಲೆ ಒ೦ದನು ಮುಚ್ಚಿ 
ಗೂಡೊ೦ದ ಮಾಡಿಹರು; ಒಳಗೆ ಗ್ರಾಮದ ದೇವಿ. 
ಗುಡಿಗೆ ದೇವಿಗೆ ನೆರಳಮಾಡಿ ಬೆಳೆದಿದೆ ಬೇವು 
ತನ್ನಕಟುಗ೦ಧವನು ಬಳಿಯ ಗಾಳಿಗೆ ಹಚ್ಚಿ. 
ಬೇವಿನಿಂದಾವನೋ ಕಡಿದ ಸೊಪ್ಪನು ಮೇಯ್ದು 
ಗೂಡಮೇಗಡೆ ಪವ್ವಡಿಸಿ ಮೆಲುಕುಹಾಕುತಾ 

ಹೊಟ್ಟೆ ತು೦ಬಿದ ಸುಖದೊಳಿದೆ ಒ೦ದು ಮೇಕೆ. ಹಾ 
ಆಡೆ, ನೀನರಿಯೆ ದಿನ ಕಳೆಯೆ ನಿನ್ನನು ಕೊಯ್ದು 
ನಿನ್ನಪೀಠದ ಕೆಳಗೆ ಕುಳಿತಿರುವ ಮಾರಿಗೆ 
ಬಲಿಮಾಳ್ಬರೆಂಬುದನು. ನೋಡುವೊಡೆ ಪಶುವೊಳಿದು 
ಅಚ್ಚರಿಯೆ? ಮನುಜರುನ್ನತ ಪೀಠಗಳನೇರಿ, 

ಬುಡದ ದೇವರ ಮರೆತು, ಅವನ ಕೊಡೆಯಡಿ ಬೆಳೆದು, 
ತು೦ಂಬುಸುಖದೊಳಗಿರುವರಲೆ. ಅವರೊಳಾರಿಗೆ 
ಕಾಣುತಿದೆ ಮೇಲ್ಜಾಯ್ಡುಬರುತಿಹುದು ಹೆಮ್ಮಾರಿ? 


ಮತಗಳ ಮೈತ್ರಿ 


ನಿಜವೆನಗೆ ಗುರು ಪರಬ್ರಹ್ಮಶ೦ಕರನ ಮತ; 
ನಿಜವೆನಗೆ ಗುರುದೇವ ರಾಮಾನುಜನ ಭಾವ; 
ನಿಜವ೦ತೆ ಮದ್ವಗುರುರಾಯ ಮಾಡಿದ, ಜೀವ 
ಪರಮಾತ್ಮದಿಂದ ಪ್ರತ್ಯೇಕ, ಎಂಬಾ ಪ್ರಮಿತಿ. 
ಒಂದೆ ಪರತತ್ತ್ವ ತನ್ನಿಚ್ಛೆಯಲಿ ಈ ಅಮಿತ 
ಲೋಕವಾಗಿಹುದು ಎನಲೇನು? ಅದರಲಿ ನೀನು 
ಅಂಗ ಎನಲೇನು? ನೀನದು ಅಲ್ಲಎನಲೇನು? 
ಈ ಮೂರು ಮಾತಿನಲಿ ನನಗೆ ಕಾ೦ಬುದು ಸಮತೆ. 
ನಾನು ಅಲೆ ಹರಿ ಜಲಧಿ ಎಂದ ಮಾತಲಿ ನೋಡೆ 
ಈ ಮೂರು ಭಾವವೂ ಸೇರಿಹವು. ಸಾಗರದಿ 
ಅಲೆಯಂತೆ ನಮ್ಯಾತ್ಮವಿಹುದು ಬರಿಯಾಕಾರ, 
ಆದರೂ ದಿಟ, ಅಂತೆ ಅದರಿ೦ದ ತಾ ಬೇರೆ. 
ಮೈತ್ರಿಯಿ೦ದರಿವುದನು ಬಿಟ್ಟು ಮಾತನು ಕಾಡಿ, 
ಏಕೆ ಸಿಲುಕಿಸಲಿ ಮನವನು ವಾದವಾಗುರದಿ. 


ಸೂತ್ರಗಳ ಜಗಳ 


ರಾಜನೋಲಗದಿ ಮಂತ್ರಿಗೆ ನಮಸ್ಕೃತಿಯಿಲ್ಲ. 
ದೈವಸಾನ್ನಿಧ್ಯದಲಿ ರಾಜನೂ ಕಿರಿಯ; 

ಹಿರಿಯ ಸೂತ್ರದ ಮುಂದೆ ಕಿರಿಯ ಸೂತ್ರಗಳೆಲ್ಲ 
ಅರುಗಾಗುವುವು, ಇದನು ಮೂಢನೂ ಮರೆಯ ; 
ಮನುಜನಲಿ ಮುಖ್ಯವಾದುದು ಆತ್ಯ ಮೆಯ್ಯಲ್ಪ 
ಎ೦ದು ಹಿರಿಯರು ನಮಗೆ ಹೇಳುವರು ನಿತ್ಯ 
ದೇಹಶುದ್ಧಿಗೆ ಮನದ ಶುದ್ಧಿಮಿಗಿಲೆಂದೆಲ್ಲ 
ಸಾರುವರು, ನಾವೆಲ್ಲಬಲೈೆವಿದು ಸತ್ಯ. 

ಆದರೂ, ನಿನ್ನ ಮನವೆಂತಿದ್ದರೂ ಸರಿಯೆ 
ಹೊಲೆಯನಾದರೆ ಬಳಿಗೆ ತರಬೇಡ ಒಡಲ, 
ಎಂದು ಸೋದರ ಜನರನಟ್ಟುತಿರುವೆವು ದೂರ; 
ಆತ್ಮಹೊಲೆಯಾಯ್ತೆಮಗೆ ಆ ಗೂಡ ಸೇರಿ. 
ಲೋಕ ಕಲ್ಯಾಣ ಲತೆಗೀ ನಡತೆ ಕೊಡಲಿ 
ಎ೦ದು ತಿಳಿಯದ ಮನುಜನವನೆ೦ತ ಹಿರಿಯ? 


ನೀರಮೇಲಣ ಹಾವಸೆ 


ನ೦ದನರ ಚರಿತೆ ಮಾದಾರ ಚನ್ನಯನ ಕತೆ 
ತಿರುಪಾಣಿಯಾಳ್ವಾರ ಇತಿಹಾಸವನು ಕೇಳಿ, 
ದೇವನಿಗೆ ತನ್ನನಂ೦ಬದ ಎಲ್ಲಪ್ರಣತಾಳಿ 
ಪ್ರಿಯವೆಂಬುದನು ತಿಳಿದು, ನಮ್ಮಹ್ಯದಯದ ರಕುತ 
ನಲಯುವುದು. ಆದರೇನಾಯ್ತು? ಅಂದಿನ ಭಕುತ 
ಅಂದು ದೇವನ ಮೆಚ್ಚಿಸಿದನು ; ಅಂದಿನ ಮಂದಿ 
ಕೌತುಕವ ನೋಡಿ ಪರಮಾತ್ಮನಿಳೆಗೇ ತಂದೆ 

ಎಂದು ತಿಳಿದರು ; ಅಂದಿಗೇ ಮುಗಿಯಿತಾ ಮುಕುತಿ. 
ನೀರಮೇಲಣ ಹಾವಸೆಯ ರೀತಿ ಅಜ್ಞಾನ 
ಕಲಕಿದಾಕ್ಷಣಕೆ ತೆರವಹುದು, ಬಿಡೆ ಒ೦ದಿಗೇ 
ಮುಚ್ಚಿಕೊ೦ಬುದು, ಎಂಬ ಗುರುವಾಕ್ಯನಿಜವೆನಿಸಿ, 
ಕುಲದ ಹೆಮ್ಮೆಯ ಕಾಲಕೂಟ ಮತ್ತೂ ಜನಿಸಿ 
ಹೊಲೆಯರನು ಒಲ್ಲೆನೆನುತಿದೆ. ಇನ್ನು ತಿರುಪಾಣಿ 
ಚೆನ್ನನ೦ದನರ ಕುಲ ಬೇಡವೇ ತಂದೆಗೆ? 


ಹೃದಯ ಮರುಭೂಮಿ 


ಗಾಂಧೀಜಿ ಬರಲಿ ಯಾರೇ ಬರಲಿ ನಮಗೇನು? 
ಈ ಸನಾತನ ಧರ್ಮವನು ನಾವು ಬಿಡುವೆವೇ? 
ದೇವರೆಡೆ ಬರುವ ಅಧಿಕಾರವನು ಕೊಡುವೆವೇ 
ಹೊಲೆಯರಿಗೆ? ಕೊಟ್ಟೆವೇ ಈ ಮತಕೆ ತಲೆಬೇನೆ 
ಬಾರದೇ? ಸಮನಾಗಬೇಕೆನೆ ಮುಸಲ್ಮಾನ 
ಕ್ರೈಸ್ತಧರ್ಮಕೆ ಹೋಗಲಿ. ನಾವು ಉತ್ತಮರು, 
ಇವರೆಮಗೆ ಜೊತೆಯಲ್ವ ನಮ್ಮಮತ ಸತ್ತಮರ, 
ಬೆಳವುದಕೆ ಹೂವುದಕೆ ಇಲ್ಲ ಇದರಲಿ ಪ್ರಾಣ: 
ಎಂಬಂತೆ ನಡೆಯುತಿಹರೆಮ್ಮಹಿರಿಯರು ಇಂದು. 
ಜಗವ ಪಾವನಮಾಡಬಲ್ಲಧರ್ಮದ ಗಂಗೆ 

ಮನೆಯ ಬಾವಿಗೆ ಕಡಿಮೆಯಾಯ್ತು. ಇದರಲಿ ಮಿಂದು 
ಹೊಲೆಹರಿವ ಮಾತೇನು, ಅದರಿಂದ ಇದಕೆ ಹೊಲೆ 
ತಾಗುವುದು ಎ೦ಬ೦ದು? ಮತದ ನದಿಯುದಕದಲಿ 
ಒ೦ದು ತೊಟ್ಟುಳಿದಿಲ್ಬ ನಮ್ಮಹೃದಯದೊಳಿಂಗಿ. 


ಶ್ರೀ ವಿವೇಕಾನಂದರ ಕೋಣೆಯನ್ನು ನೋಡಿ 


ಇಲ್ಲಿ ಕುಳಿತಿರ್ದನೇ ಗುರು ವಿವೇಕಾನಂದ? 
ಇಲ್ಲಿನುಡಿದನೆ? ಇಲ್ಲಿನಡೆದನೇ? ನೋಡಿದನೆ? 
ಇಲ್ಲಿ ತನ್ನಾಮಿಂಚು ಗುಡುಗಾಟವಾಡಿದನೆ! 

ಇಲ್ಲಿ ಭಾರತದ ಕೀರ್ತಿಜ್ಜೋತಿ ತಾ ನಂದಿ 

ಮರೆದನೇ ಬ್ರಹ್ಮದಲಿ ಬೆಳಗಿ? ತಾಯೇ ನೊಂದೆ. 
ಆದರೇನೌ? ಮರಳಿ ಬಾರದಿಹನೇ ಮಗನು? 
ಮರಳಿ ನೀನಣಿಮಾಡಿಕೊಡುವ ಒಡಲನು ಹೊಗನೆ? 
ನಿನ್ನಳಲ ಮರೆಯಬಲ್ಲನೆ ದಿವದೊಳೇ ನಿಂದು? 
ಕಾದಿಹುದು ಅದೆ ಪೀಠ, ಅದೆ ವಸ್ತ್ರ ಆದೆ ತಲ್ಪ 
ಕಾದಿಹುದು ಅದೆ ನಾಡು, ಅದೆ ಜನತೆ, ಅದೆ ನೋವು. 
ಇದ ತನ್ನದೆ೦ಬ ಮುನ್ನವೆ ನಮ್ಮನೆಲಕಿಳಿದ 

ಆ ಕರುಣೆ, ಒಮ್ಮೆತನತೆ೦ದ ಭೂಮಿಗೆ ಸುಳಿದು 
ಬಾರದಿರುವುದೆ ಮತ್ತೆ? ಆಗುತಿದೆ ಸ೦ಕಲ್ಪ: 
ಇನ್ನೊಮ್ಮೆನಮ್ಮಸಾರುವುದು ಆ ಹಿರಿಜೀವ. 


ದಕ್ಷಿಣೇಶ್ವರದ ದೇವಿಯನ್ನು ಕುರಿತು 


ಭವತಾರಿಣೀ ಮಾತೆ, ದೇವಿ, ಮಹಾಮಾಯೆ, 

ಶ್ರೀ ರಾಮಕೃಷ್ಣಗುರುವರನ೦ದು ಅರ್ಚಿಸಿದ, 
ಅವನ ಚೇತನವ ಮುಕ್ತಿಯ ನೆಲೆಗಮರ್ಚಿಸಿದ, 
ನಿನ್ನಆನ೦ದಮೂರ್ತಿಯ ನೋಡಿದೆನು ತಾಯೆ. 
ಧನ್ಯವಾಯಿತು ನೋಟ. ಭಾವ ಮೂಕತೆ ಬಾಯ 
ಮುಚ್ಚಿರುವುದೀಗ; ಕಣ್ಣಲಿ ನೀರು ತು೦ಬಿಹುದು; 
ನೀನೆ ಗತಿಯೆಂದು ಮನ ಕ್ಷಣಮಾತ್ರ ನಂಬಿಹುದು; 
ಎನ್ನನುದ್ಧರಿಸು ದೇವಿ ತಾಯೆ ನಿರಪಾಯೆ. 
ನೀನಿತ್ತಮೆಯ್ಯರತ್ತದ ಪ೦ಜರದೊಳಿರುತ 
ಎನ್ನುಸಿರ ಬಿಳಿಯ ಗಿಳಿ ರಕ್ತವರ್ಣಕೆ ಬೆಳೆದು 
ರೂಪ ಮೃಗತೃಷ್ಣೆಯಲಿ ತೊಳಲುತಿದೆಯೌ, ಎನ್ನ 
ಆಸೆಗಳ ತೊಳೆ ದೇವಿ, ತೊಳೆಯೌವ ಕಣ್ಣ 
ಎಲ್ಲಹೆಣ್ಣಾಕೃತಿಯೊಳಿ೦ತೆಯೇ ಹೊಳೆದು 
ಪೂಜೆಯನೆ ಸಲಿಸಿಕೊಳು ಎನ್ನಿಂದ ನಿರುತ. 


ಭಾರತವರ್ಷವನ್ನುಕುರಿತು 


ಓ ನನ್ನತಾಯೆ, ಭಾರತವರ್ಷವೇ, ನಿನ್ನ 
ಪೂರ್ವದೈಶ್ಚರ್ಯವನು ನೆನೆಯೆ ನನ್ನೆದೆಯುಬ್ಬಿ 
ಹೆಮ್ಮೆಯಲಿ ಬೀಗುವುದು ; ಒಡನೆ ಮನದಲಿ ಮಬ್ಬ 
ಕವಿಸುವುದು ದೇವಿ ಈ ಬಾಳಿನಿಂದಿನ ಬನ್ನ. 
ಅ೦ದು ಮುಗಿಲನು ಮುಟ್ಟಿ ಮೂರು ಲೋಕದ ಕಣ್ಣ 
ತನ್ನೆಡೆಗೆ ಸೆಳೆದು, ಸ್ವರ್ಗವನು ಭೂಮಿಗೆ ದತ್ತು 
ಮಾಡಿತ೦ದಾ ನಿನ್ನ ನೂರ್ಮೊಗದ ಸಂಪತ್ತು 
ಏನಾಯಿತೌ? ಎತ್ತಹೋಯ್ತು ಕೀರ್ತಿಯಜೊನ್ನ? 
ಮರಳಿ ಬರುವುದು ಎಂದು ತಾಯೆ ಆ ಸಿತಪಕ್ಷ? 
ಅಂದಿನವೊಲೆಂದು ನೀ ಮರಳಿ ನಿನ್ನೀ ಹಸಿದ 
ಮಕ್ಕುಳನು ಜಸದ ಬೆಳುದಿ೦ಗಳಲಿ ಕುಳ್ಳಿರಿಸಿ 

ಆ ಶಾಸ್ತ್ರ ಸಂಗೀತ ಕಾವ್ಯಕಲೆಗಳ ರಸದ 
ಸವಿತುತ್ತನುಣಿಸುವೆ? ಎಂದು ಹಾಕುವೆ ರಕ್ಷೆ 
ಎ೦ದೆ೦ದಿಗೂ ಸುಖಿಸಿ ಎ೦ದು ನಮ್ಮನು ಹರಸಿ? 


ಕವಿತೆಯ ಪಕ್ಷಿ 


ಎಣಿಸಿದುದು ನಡೆಯದಿದೆ. ಎಣಿಸದಿಹುದಾವುದೋ 
ತಾನಾಗಿ ಇಂದೆನ್ನ ಕೈಯಿ೦ದ ನಡೆಯುತಿದೆ; 
ಅರೆಯಾದ ಕೆಲಸ ಮುಂಬರಿಯದೊಲು ತಡೆಯಿತಿದೆ. 
ಎನ್ನ ಮನಸಿನ ಲತೆಯೊಳಿದು ಏನು ಹೂವುದೋ, 
ಎನ್ನನುಡಿಯಲಿ ರೂಪುಗೊ೦ಡೇನು ನೋವುದೋ, 
ಇದನೆಲ್ಲನಾನೆ ತರಲಿಲ್ಲೆನ್ನಬಾಳುವೆಗೆ. 

ಹಾಡ ರಚಿಸಿದ ಹೆಮ್ಮೆಯೇತಕೆ ಕುಶೀಲವಗೆ? 
ರಚಿಸಿದವನಿಹನು ಗಾಯನ ಕಲಾ ಕೋವಿದ. 

ಹತ್ತು ರೀತಿಯ ಹಕ್ಕಿ ನಿಲುವುದಕೆ ಬೀಡಾಗಿ 

ನಿಂತ ಮರವನು ನೋಡು. ಅದಕೊಂದು ದನಿಯಿಹುದೆ? 
ಆದರೂ ಉದಯದಲಿ ಸಂಜೆಯಲಿ ಅದರಿಂದ 
ಕೇಳುವುದು ಹಕ್ಕಿಗಳ ಗು೦ಪು ದನಿ ಹಾಡಾಗಿ. 

ಈ ಬಾಳ ಮರನೆನಿಸಿ, ಭಾವಸಂಕುಲ ಬ೦ದು, 

ಇರುತ ಹಾರುತ ಇಚ್ಛೆಯಂತೆ ಹಾಡುತಲಿಹುದು. 


ಈ ಕವಿತೆ 


ಹರಕೆಗೆ೦ದ೦ದು ತರಿಸಿದ ಕುರಿಯನಿವನಿ೦ದು 
ಮೇಕೆ ಮೂಡಿದನೆಂದು, ಸಂನ್ಯಾಸಿಯಾದ ಬಕ 
ಇಂದಹಲ್ಯಾರೂಪಿಯಾಯ್ತೆಂದು, ಕ್ರೀಸ್ತಶಕ 

ಇಂಥ ವರ್ಷದ ಇಂಥ ಆ೦ಗ್ಬೇಯ ಕವಿಯಿಂದ 
ಇದನು ತಂದಿಹನು ಈ ಜಳ್ಳು ಗೋದುವೆ ತಿಂದು 
ನಾವು ಬದುಕುವುದೇನು ಎಂದು, ನಾಬರೆದಿದನು 
ಹಳಿದೆಸೆಯ ಬೇಡಿ ತಮ್ಯಾ ಹಿರಿಯರೊರೆದುದನು 
ಕೇಳಿಹೆನು ನಿಜ, ನಾನು ಬೆಳೆದಿಹೆನು ಅವರಿಂದ. 
ಆದರೂ ಈ ಮಾತು ಯಾವುದೂ, ಹಿರಿಯರನು 
ಅನುಕರಿಸಲೆಂದು ನುಡಿದುದು ಅಲ್ಪ ಬಾಳ್ವೆಯಲಿ 
ಕಲಿತ ತಿಳಿವನು ಬಿತ್ತಿ ನಾನು ಬೆಳಸಿದ ಕಾಳು. 
ಸತ್ತ್ವವಿಹುದೋ ಇಲ್ಪ ಇಲ್ಲಇದು ಬರಿಜಾಳೊ, 
ಹೇಳುವನು ನಾನಲ್ಲ ನೋಡಿರಿದ ತಾಳ್ಮೆಯಲಿ. 
ಆಮೇಲೆ ನಿಮ್ಮೊಳಿಹುದೇನತ್ತ ಸರಿಯಿರೆನಿ. 


ಕವಿಗುರುಗಳುಪದೇಶ 


ಕವಿಗುರುಗಳೆಮಗೆ ಕಲಿಸುವುದು ಬರಿಯೊಂದು ನುಡಿ 
ಒ೦ದುಪಮೆ ಒಂದು ಚಿತ್ತಾರ ಮಾತ್ರವನಲ್ಲ; 

ಅವರೆಳೆದ ದಾರಿಯಲಿ ನಡೆವವಗೆ, ಸವಿ ಸೊಲ್ಬು 

ತಗುವ ಉಪಮಾನ, ಬಣ್ಣದ ಚಿತ್ರ ನಿ೦ತ ಕಡೆ 

ಕೈಗೆ ಬರುವುವು; ಅವರ ಮಂತ್ರವನು ಹೊಂದಿದೊಡೆ 
ಮೂಕ ಮಂಕಾಗಿರ್ದ ಭಾವ, ಜೀವದಬಿಲ್ಲ 

ಬಾಗಿಸುತ, ಬಿಡಬಹುದು ಬರಿದೊಂದು ನುಡಿ ಹುಲ್ಲ. 
ಇಲ್ಲವಾ ನುಡಿಗೆ ಲೋಕದಲಿ ನಿರ್ಬಂಧ ತಡೆ. 

ದಿವ್ಯ ದೃಷ್ಟಿಯ ಪಡೆದು ವಿಶ್ವರೂಪವ ಕಂಡ 
ಫಲುಗುಣನವೊಲು, ಕಾವ್ಯಗುರುವಿನೊಲುಮೆಯ ಪಡೆದ 
ನರನು ಅ೦ದೇ ತನ್ನಬಳಸಿರುವ ಸೃಷ್ಟಿಯಲಿ 

ಚೆಲುವ ಕಾಣುತ ಬಣ್ಣಿಪನು ಮಾತವೃಷ್ಠಿಯಲಿ. 
ಹಿರಿಯರನು ಅನುಸರಿಸಿ ಬಾಳತೊಲೆಯನನು ಕೊಡೆದು 
ತನ್ನನೇ ಹಾಡುವುದು ಕಾವ್ಯದೆಳೆಜೀರುಂಡೆ. 


ಭಾಷಾ ಬಂಧುಗಳಲ್ಲಿ 


ಒಳ್ಳಿದನು ಹೇಳಿ ಕೇಳುವೆನು; ಕೆಟ್ಟುದ ಹೇಳಿ 
ಕೇಳುವೆನು. ನನಗಿಲ್ಲಕನ್ನಡದ ಜನ ಹೊರತು 
ಬೇರೆ ಓದುವ ಜನತೆ. ನಿಮಗಾದರೋ ನುರಿತು 
ಮಾತಿನಲಿ ಚೆಲುವ ತರುವವರು ನೂರಕೆ ಮೇಲೆ 
ಕಾದಿಹರು. ನನ್ನ ಒ೦ದೆರಡು ನುಡಿ ಅಲೆತೇಲಿ 
ನಿಮ್ಮಮನವನು ಮುಟ್ಟಿತೇ ನಾನು ಕೃತಿಯಾದೆ. 
ಆಂತರ್ಯದಲಿ ಹುಡುಕಿದೊಡೆ ಇದಕೆ ಅತಿಯಾದ 
ಆಸೆಯೇ ಎನಗಿಲ್ಲ ಬಿಚ್ಚಿ ನುಡಿವೆನು ಕೇಳಿ. 
ಇಂತು೦ಟೆ ಬೇರಾಸೆ ಇರಬೇಕು ಎ೦ಬಿರೋ, 
ಇರುವುದಿದು ಒಂದು: ಕಿರಿದೀತನನುಭವ ಅರಿವು, 
ಆದೊಡೆಯು ನಾಡು ನುಡಿಗಳ ಸೇವೆಯಲಿ ಅದನು 
ವಂಚಿಸದೆ ನುಡಿದನು, ತಾ ಬೆಳೆದು ಬೆಳೆವುದನು 
ನಡೆಸಿದನು, ಎ೦ದು ನುಡಿಯಿರಿ; ನಿಮ್ಮಕನಿಕರವು 
ನನ್ನಾಸೆಯಾಳವನು ತುಂಬುವುದು ; ನಂಬಿರಿ. 


ತ೦ದೆಯ ಸಾವನ್ನುನೆನೆದು 


ಅಖಿಲಾ೦ಡಕೋಟಿ ಬ್ರಹ್ಮಾಂಡವನು ಪೊರೆವವನು, 
ಶ್ರೀನಿವಾಸನು, ನಿನ್ನ ಮಕ್ಕಳನು ನಿನ್ನನು 
ಪೊರೆಯದಿರುವನೆ ಸುಮ್ಮನಿರು, ಎ೦ದು ಕಣ್ಣನು 
ಮುಚ್ಚಿಕೊಂಡರು ತಂದೆ. ಈ ಬಾಳ ತೊರೆವವನು 
ನಿಶ್ಚಿಂತನಾಗಿ ಹೋಗಲಿ ಎಂದು ಬಿಡದಂತೆ, 
ನಮಗಾರು ಗತಿಯೆಂದು ತಾಯಿ ಚಾಪಲ್ಯದಲಿ 
ಕೇಳಿದರು; ಅವರಿಂತು ಹೇಳಿದರು. ಬಾಲ್ಯದಲಿ 
ತಂದೆಯನು ಕಳೆದುಕೊಂಬೆಳೆಯರಿಗೆ ಕೆಡದಂಥ 
ಒಂದು ಆಸ್ತಿಯನು ಇವರಿಂದ ಕೊಡಿಸುವ ಎಂದು 
ತಾಯಿ ಕೇಳಿದರೆನಲು ತಪ್ಪಾಗದಾ ಎಣಿಕೆ. 

ತಂದೆ ಅಂದಾಡಿದಾ ನಂಬು ನುಡಿ ಚಣಚಣಕೆ 
ಎನ್ನಜೊತೆಯಲಿ ಬೆಳೆದು ಹಿರಿದಾಗಿರುವುದಿ೦ದು. 
ಬ್ರಹ್ಮಾ೦ಡಗಳನು ಪೊರೆವವನೆಮ್ಮತೊರೆಯದೆ 
ಪೊರೆದನಿದುವರೆಗೆ, ಪೊರೆವನು ಮುಂದೆ ಮರೆಯದೆ. 


ಗಜೇ೦ದ್ರ ಮೋಕ್ಷ 


ಆದಿಮೂಲನು ನೀನು ಮಾನವನ ಬಾಳುವೆಗೆ; 
ಕಾಲನಿಟ್ಟಿಹನವನು ಸ೦ಸ್ಕೃತಿಯ ಸರಸಿಯಲಿ; 
ಹಿಡಿದಿರುವುದವನಡಿಯನಿರ್ಕಳದ ಕೋಳಬಗೆ, 
ನೂರಾರು ತಲೆಮಾರು ಕರಣಗಳ ಪರಿಸೆಯಲಿ 
ಆತ್ಮಚೂಡಾಮಣಿಯನಾಸೆಗಳ ಕಳ್ಳನಿಗೆ 

ತೆತ್ತು ತಿಳಿಯದೆ ನಿಂತ ಗಾವಿಲತೆಯುರುಮೊತ್ತ 
ನೀ ಕೈಯ ಬಿಟ್ಟೆಯೋ ಬೇರೆ ಗತಿಯಿಲ್ಲೆನಗೆ. 
ನಿನ್ನಿಂದ ಹೊರಟ ಈ ಜೀವ ಕತ್ತಲಿನತ್ತ 
ಹೋಗುತಿರೆ ಅದನು ನೋಡುತ ಸುಮ್ಮನಿರುವರೆ? 
ಸರಸದಾಟಕೆ ಸಮಯವಲ್ಲ ಇದು ನನ್ನರಸ; 
ಆ೦ತರ್ಯದೊಳಗಿರುವ ಸ್ವಾಮಿ, ತಾರಕಶಕ್ತಿ 
ರಭಸದಲಿ ತಿರುಗಿತ್ತ; ನನ್ನಪೊರೆವ ಪ್ರಸಕ್ತಿ 
ಬಂದಿಹುದು; ವಾಸನಾ ಪ್ರಾರಬ್ಯವನು ಹರಿಸಿ 
ನಿನ್ನ ಸೇವೆಗೆ ನನ್ನನುಳಿಸಿಕೊಳು ಹರಿ ದೊರೆ. 


ನರಸಿಂಹಾವತಾರ 


ಸಿಡಿಲಿನಂದದಿ ಬಡಿಡು ಎದೆಯುಕ್ಕ ಕಂಬವನು 
ಒಡೆದು ನೀ ಬಾರದಿರೆ ಭಕ್ತಿ ಉಳಿಯುವುದೆ೦ತು? 
ಬದುಕನುದ್ಭ ಮೆಗೊಳಿಪ ಭೀಷಣಾಕೃತಿಯಾ೦ತು 
ಐಸಿರಿಯ ಕಳ ಬಗಿಯದೆ ಬಿಡಲು ನಂಬುವನೆ 
ಮಾನವನು ನಿನ್ನ? ಜಗದಲಿ ತನ್ನಬಿ೦ಬವನೆ 
ನೋಡಿ ಉಬ್ಬುವನು; ಓ ಎನಗಾರು ಸರಿಯೆಂದು, 
ತನ್ನಬಾಳೆನ್ನೆಲ್ಲಬಾಳಿಗೂ ಒರೆಯೆಂದು, 

ತೂತಾದ ತನ್ನ ಜ೦ಭದ ಮೊಗೆಯ ತುಂಬುವನು. 
ದೇವರನು ನಂಬಬೇಕೆಂದು ಒಂದೆಡೆ ಮನಸು; 
ಬಾಳು ಸುಖವಾಗಿಹುದು ಇನ್ನುದೇವರು ಏನು 
ಎಂದು ಸಂದೇಹ ಒಂದೆಡೆ; ಬುದ್ಧಿಹಟಿಮಾರಿ: 
ಎದೆಯ ನಡುಗಿಸದೆ ನಾನೊಪ್ಪಿರುವ ಸೊಗಗನನು 
ನೀರ್ಗುಳ್ಳೆಯೆ೦ದು ತೋರಿಸದೆ ಬಿಟ್ಟೊಡೆ; ನಾನು 
ನಿನ್ನೆಡೆಗೆ ಮೊಗದಿರುಹಲಿಹುದೆ ಬೇರೆಯ ದಾರಿ? 


ಶರಣಾಗತಿ 


ಎನಗೆ ನೀನೇ ದಿಕ್ಕು; ಈ ಬಾಳ ಮೊದಲು ಕೊನೆ 
ಎಲ್ಲವೂ ನಿನ್ನೊಳಿವೆ; ಇದರಾಟವೆಲ್ಲವನು 
ನಡೆಸುತಿರುವನು ನೀನು ; ಇದ ನಡೆಸಬಲ್ಲವನು 
ನೀನಲ್ಲದಿಲ್ಲ; ಪಯಣದ ನೋವು ನಗೆಯ ಹೊಣೆ 
ನಿನ್ನ ಸೇರಿಹುದು ; ಎನ್ನಿರವೆ೦ಬ ಉಸಿರದೊಣೆ 
ಕಲ್ಲಮಧ್ಯದಿ ನಿನ್ನಕರುಣೆ ತುಂಬಿದ ತಾಣ; 

ಆ ಕರುಣೆ ಬತ್ತಿತೇ ಯಾವ ಜಾಣನು ಕಾಣ 

ಅದು ಒಂದು ನೀರಿನಾಸರೆಯೆಂದು; ಮನದಿ ತೊನೆ; 
ಕ್ಷಣವಾದರೂ ನಿನ್ನ ಮರೆಯದಂದದಿ ನನ್ನ 
ಹೃದಯದುಯ್ಯಲೆಯೊಳಾಡು; ಎಲ್ಲ ಹೊತ್ತಿನಲಿ 
ಸ್ಥಳದಲಿ ಅವಸ್ಥೆಯಲ್ಲಿ, ಎನಗೆ ನೀನೇ ದಿಕ್ಕು 
ಎಂಬರ್ಥ ಎಲ್ಲಎಣಿಕೆಗಳ ಹಾಸೂ ಹೊಕ್ಕು 
ಆಗಿರಲಿ; ನಾ ನಿನ್ನ ಮಗುವೆಂಬ ಗೊತ್ತಿನಲಿ 
ಎನಗೆ ಶಾ೦ತಿಯ ನೀಡು ಹೇ ಕೃಪಾಸ೦ಪನ್ನ 


ಮೊದಲನೆಯ ಪಂಕ್ತಿಗಳ ಸೂಚನೆ 


ಅಖಿಲಾ೦ಡಕೋಟಿ ಬಹಾಂಡವನು ಪೊರೆವವನು 
ಅಡಿಮುಡಿಗಳಿಲವೋ ಎನ ಆಸೆಯ ಗಿಡಕೆ 


ಅದಕೊ, ಬೆಟ್ಟದಪುರದ ಬೆಟ್ಟ ತಲೆಯನು ಎತ್ತಿ 
ಅನ್ಯಾಯವನು ಮಾಡಿ ಅದರ ಫಲವುಣಬೇಕು 
ಅಷ್ಟಷಟ್ಟದಿಗಳ ಮಲಾರವೊ೦ದನು ತಂದು 
ಅ೦ದು ತಮಸಾ ತೀರದಲಿ ನಡೆದ ವೃತ್ತಾಂತ 
ಆ ಕುಮಾರವ್ಯಾಸನೂ ಕಾಳಿದಾಸನೂ 
ಆದಿಕವಿ ವಾಲ್ಮೀಕಿ, ನಿನ್ನ ಈ ಸವಿನುಡಿಯ 
ಆದಿಮೂಲನು ನೀನು ಮಾನವನ ಬಾಳುವೆಗೆ 
ಆಧುನಿಕ ಕರ್ಣಾಟ ಕಾವ್ಯಕುಲಪತಿ ನೀವು 
ಆಹ ಕವಿತೆಯೆ ಆಹ ಕವಿಯೆ ಎನ್ನುತ ಕೇಕೆ 


ಆ೦ಗ್ಲಭಾಷೆಯ ಕಲಿತು ಕನ್ನಡದಿ ಕೃತಿಗೈವ 


ಇನಿಸು ಹಿರಿದನು ಮಾಡಿ ಮನವ ಅಣ್ಣಾತಮ್ಮ 


ಇಲ್ಲಿಕುಳಿತಿರ್ದನೇ ಗುರು ವಿವೇಕಾನ೦ದ? 
ಇಂದು ಕಾರ್ತೀಕದಾರ೦ಭದ ತೃತೀಯ 
ಎಣಿಸಿದುದು ನಡೆಯದಿದೆ. ಎಣಿಸದಿಹುದಾವುದೋ 
ಎನಗೆ ನೀನೇ ದಿಕ್ಕು; ಈ ಬಾಳ ಮೊದಲು ಕೊನೆ 
ಎನ್ನಾಸೆ ಅತಿಯಾಯಿತೆಂದು ಬೇಸರಪಟ್ಟು 
ಎಳೆತನದಿ ಭಯ ಕುತೂಹಲ ಬೆರೆತ ಮನದಿ೦ದ 
ಎಂದು ತಿಳಿವುದೊ ಮನುಜಕುಲ ತಾನು ಒಂದೆಂದು! 
ಒಳ್ಳಿದನು ಹೇಳಿ ಕೇಳುವೆನು ; ಕೆಟ್ಟುದ ಹೇಳಿ 

ಓ ನನ್ನತಾಯೆ, ಭಾರತವರ್ಷವೇ, ನಿನ್ನ 
ಕಠಿನವಾಯಿತು ಮಾತು; ಎನ್ನಮನ್ನಿಸು ಅಣ್ಣ 


ಜಾ 


ಕಡತಗಳ ಹಿ೦ಗಡೆಯ ಕಾವ್ಯವಲ್ಲದೆ. ಇಲ್ಲಿ 
ಕಡೆಯ ಕಾಲಕೆ ನೋಡು ದೊಡಮನೆಯಕ್ಷಚ 
ಕರ್ಣಾಟಕದ ಹೃದಯರತ್ವವಾಗಲಿ ಎಂದು 
ಕನಡದಿ ನುಡಿಯೆ ಬಾರದು, ಆ೦ಗ್ರಭಾಷೆಯಲಿ 
ಕವಿಗುರುಗಳೆಮಗೆ ಕಲಿಸುವುದು ಬರಿಯೊಂದು ನುಡಿ 
ಕವಿಲೋಕದಲಿ ನೀನು ಸಾರ್ವಭೌಮನೆ ಸತ್ರ 
ಕಾವ್ಯವಾಗುವುದು ಬೊಮ್ಮನು ನಿಮ್ಮಕವಿಯಾಗು 
ಕಾಲ ಪರ್ವತದೊಳನುವಾದ ತಾಣದಿ ಜೀವ 
ಕುಶಿಕ ವಿಶ್ವಾಮಿತ್ರ ವಾಸಿಷ್ಠ ಮಂಡೂಕ 

ಕ್ರೌಂಚ ಮಿಥುನದೊಳೊಂದು ಆ ದಿವಸ ನೊಂದುದೇ 
ಗಣಿತಶಾಸ್ತ್ರದಿ ನಿನ್ನ ಬಲುಮೆ ಬಹು ಹಿರಿದೆಂದು 
ಗಾಂಧೀಜಿ ಬರಲಿ ಯಾರೇ ಬರಲಿ ನಮಗೇನು? 
ಜೇನುಕುರುಬರ ಹೈದ ಹೇಳಿದನು ನಮಗೊಮ್ಮೆ 
ತನ್ನಬಾಳಲಿ ತಾನು ಬೇಸತ್ತಳಲೆ ಮುದುಕಿ 
ತಾಯಿನಾಯೊಂದು; ತುರಿ ತಿಂದ ಮೈಮುಖಬಾಲ 
ತಾಳೆ ಈಚಲೆ ವನ; ಕಿರಿಜಾಲಿ ಆವರಿಕೆ 

ದೇಗುಲದ ಪರಿಚಾರಕನು ತನ್ನಸರತಿ ದಿನ 
ದೇಶವಾತ್ನಲ್ವ ಓಜಸ್ವಿತೆ, ಜನಪ್ರೇಮ 

ದೈವವನು ಹೆಣ್ಣೆ೦ದು ಭಾವಿಸಲು ಭಯಪಡದ 
ನನ್ನ ತಾಯ್ದಾಡ ಮೂಗುತಿಯೊ ಸೆರಗಿನ ಮುತ್ತೊ 
ನನ್ನನುಡಿ ಕವಿತೆಯಾಗುವುದೊ ಆಗದೊ ಎ೦ದು 
ನಮ್ಮಕುಟಿಲವ ತಿಳಿವರಾರೆ೦ದು ವಾತಾಪಿ 
ನಯವಿರಲಿ; ಬಲವಿರಲಿ ; ನಕ್ಷತ್ರವೆನೆ ಮಿನುಗಿ 
ನ೦ದನರ ಚರಿತೆ ಮಾದಾರ ಚನ್ನಯನ ಕತೆ 


ನಾನೇನಮಾಡಿದೆನು ಏಕೆನ್ನ ಬಯ್ಯುವರು 


ನಾರಾಯಣಾ ಎ೦ದು ಹರಿಯ ನಾಮವ ಹಾಡಿ 
ನಿಜವೆನಗೆ ಗುರು ಪರಬ್ರಹ್ಮ ಶ೦ಕರನ ಮತ 

ನಿನ್ನ ಅಜ್ಞಾತವಾಸದ ಕಾಲ ಇಂದೀಗ 

ನಿಮಗೆ ಈ ಕೆಲಸ ಬೇಸರವಾಗಬೇಕೆ೦ದು 

ನುಡಿ ಸಾಲದವನ ಕವಿತೆಯ ನೋಡಿ ಎಂದೆನ್ನ 
ನೂರು ಕಾಲಕು ನಿಲುವ ಕವಿತೆಗಳು ಬರಲಿಲ್ಲ 
ನೂರು ಯೋಜನ ಯಾತ್ರೆ ಬಂದು ಮಲೆಗಳನೇರಿ 
ಪ್ರಾಸ ಗಣ ಯತಿಗಳನು ಎದೆಗೆಡದೆ ಪೇರಿಸಲು 
ಬೆಳೆಯುತಿದೆ ಕಾರ್ತೀಕ. ಬೆಳೆದ ಹೊಲದಲಿ ರಾಗಿ 
ಭವತಾರಿಣೀ ಮಾತೆ, ದೇವಿ, ಮಹಾಮಾಯಿ 
ಭೌತತತ್ತಾ ಸ್ವಾನ್ವೇಷಣಾತ್ಮಕಾರ್ಯಧುರೀಣ 

ಮಲೆಯ ತಲೆಯ ಕವಾಟದಾಗು೦ಬೆಯಲಿ ನಿಂತು 
ಮಳೆ ನಿಂದು ಚಳಿ ಬರುವ ಮೊದಲ ಗಡಿ ದಿವಸವಿದು 
ಮಳೆಯ ಹನಿಗಳ ನಡುವೆ ತೂರಿಬಹ ಹೊ೦ಬಿಸಿಲ 
ಮೂರುಚಪ್ಪಡಿ ನೆಟ್ಟು ಮೇಲೆ ಒ೦ದನು ಮುಚ್ಚಿ 
ಮೂರು ದಿನಗಳ ಹಿಂದೆ ಯಮ ನಿದ್ದೆಕೆಟ್ಟಿದ್ದು 
ಮೌನವೇ ಚಿನ್ನ ಮಾತಾಡುವುದು ಬೆಳ್ಳಿ ದಿಟ 
ರವಿಯೊಡನೆ ಹಸೆಯೇರಿ ಸುಖ ಬೆರೆತ ನಾಣಿ೦ದ 
ರಾಜನೋಲಗದಿ ಮಂತ್ರಿಗೆ ನಮಸ್ಕೃತಿಯಿಲ್ಲ 
ಲಕ್ಷಸ೦ದ್ರಕೆ ದಾರಿ ತೋರುವೀ ಕಲ್ಲ ಬಳಿ 
ವೇದಗಳಪೌರುಷೇಯಗಳು, ಯಜ್ಞವ ಮಾಡು 
ಶಿವರಾಮ ಕಾರ೦ತ, ಕಡಲ ತೀರದ ನಮ್ಮ 
ಶ್ರೀವನಿತೆಯರಸ ಗದುಗಿನ ವೀರನಾರಣನ 
ಸತ್ಯವನು ನುಡಿವುದೇ ಬ್ರಾಹ್ಮಣ್ಯ ಬಾ ತಮ್ಮ 


ಸಲ ಮುಂದಾಯಿತಾಗಸ ನಿನೆ.ನಕುದು 


ಸಿಡಿಲಿನ೦ದದಿ ಬಡಿದು ಎದೆಯುಕ್ಕ ಕಂಬವನು 
ಸೋದರರ ಕುರಿತು ಏನನೊ ಹೇಳುವವಸರದಿ 
ಹಗಲ ತೂಕಡಿಕೆಯಲಿ ಕುಳಿತಿರ್ದ ಜನತೆಯನು 
ಹದಿನಾಲ್ಕು ಸಾಲಿನಲಿ ಬರೆದ ಪದ್ಯವ ನೋಡಿ 
ಹರಕೆಗೆ೦ದ೦ದು ತರಿಸಿದ ಕುರಿಯನಿವನಿ೦ದು 
ಹರಿಕಥೆಗೆ ಬ೦ದ ಗತಿ ನರಕಥೆಗೆ ಬರಬೇಡ 
ಹರಿದು ತು೦ಡಾಗಿಹುದು ಇ೦ದು ಕನ್ನಡ ನಾಡು 
ಹಾಳು ಕರು ಇದ್ದಷ್ಟು ದಿವಸ ಹಾಲಿಗೆ ಕೇಡು 
ಹೊರಗಿನ೦ದಕೆ ಇ೦ತು ಮನಸೋಲುವೀ ಪ್ರಾಣಿ 


ಶ್ರೀನಿವಾಸ ರಚಿತ 


ಕೆಲವು ಸಣ್ಣಕತೆಗಳು 
ತಾಳೀಕೋಟೆ (ಐತಿಹಾಸಿಕ ದೃಶ್ಯ) 
ಬಿನ್ನಹ (ಗೀತೆಗಳು) 

ವಿಮರ್ಶೆ ೨ (ಲೇಖನಗಳು) 
ಶಾಂತಾ (ಸಣ್ಣದೃಶ್ಯ 

ಸಾವಿತ್ರಿ (”) 

ನಾಲ್ಕು ಸಣ್ಣಕತೆಗಳು 

ಕನ್ನಡದ ಸೇವೆ (ಭಾಷಣ) 
ಸಣ್ಣಕತೆಗಳು 

ಮಂಜುಳಾ (ಸಾಮಾಜಕ ದೃಶ್ಯ) 
ಸಾಹಿತ್ಯ (ಉಪನ್ಯಾಸ) 

ತಾವರೆ (ಪದ್ಯಗಳು) 

ಅರುಣ (ಪದ್ಯಗಳು) 
ಕರ್ಣಾಟಕದ ಜನತೆಯ ಸಂಸ್ಕೃತಿ 
ವಿಮರ್ಶೆ ೧ (ಲೇಖನಗಳು) 
ಚೆಲುವು (ಪದ್ಯಗಳು) 

ಉಷಾ (ಸಣ್ಣದೃಶ್ಯ) 

ಶಿವ ಛತ್ರಪತಿ (ಐತಿಹಾಸಿಕ ದೃಶ್ಯ) 
ಸುಬ್ಬಣ್ಣ (ಕತೆ) 

ವಿಮರ್ಶೆ ೩ (ಲೇಖನಗಳು) 
ಯಶೋಧರಾ (ದೃಶ್ಯ) 


ಈ ಪುಸ್ತಕಗಳು ದೊರೆಯುವ ಸ್ಥಳಗಳು :- 


ಸತ್ಯಶೋಧನ ಪುಸ್ತಕ ಭಂಡಾರ, ಬೆಂಗಳೂರು 

ಎಂ. ಎಸ್‌. ರಾವ್‌ ಕಂಪೆನಿ, ದೊಡ್ಡ ಪೇಟೆ, ಬೆಂಗಳೂರು 
ಕರ್ಣಾಟಕ ಸಂಘ, ಸೆಂಟ್ರಲ್‌ ಕಾಲೇಜು, ಬೆ೦ಗಳೂರು 
ದಿ ಪ್ರೋಗ್ರೆಸ್‌ ಬುಕ್‌ ಸ್ಟಾಲ್‌, ಮೈಸೂರು 

ಕರ್ಣಾಟಕ ಸಾಹಿತ್ಯ ಮಂದಿರ, ಧಾರವಾಡ 


208_34..... ಬೆಂಗಳೂರು ಸಿಟಿ ಬೆಂಗಳೂರು ಪ್ರೆಸ್ಸಿನಲ್ಲಿ ಸೂಪರಿಂಟೆಂಡೆಂಟರಾದ ಟಿ. ಸುಬ್ರಹ್ಮಣ್ಯ 
ಅಯ್ಯರವರಿ೦ದ ಮುದ್ರಿಸಲ್ಪಟ್ಟಿತು. 


